ಭಗವತ್ವೀರ್ತನಾಮೃತಬಿಂದು 


ರಚನೆ : ಸಿ. ಎಸ್‌. ಶ್ರೀನಿವಾಸನ್‌ 


ಚ್‌ 
ಜೆ 


ವಸಂತ ಪಬ್ಲಿಕೇಶನ್‌ 
ರಾಜಮಹಲ್‌ ವಿಲಾಸ್‌ ಎಕ್‌ಟೆನ್‌ಶನ್‌ 
ಬೆಂಗಳೂರು - 560 080 


“This book is published with the financial assistance of 
Tirumala - Tirupathi Devasthanams under their scheme : Aid 


to publish religious books” 


ಭಗವಶ್ವೀರ್ತನಾಮೃತ ಬಿಂದು : ಗ್ರಂಥಕರ್ತರಾಡ 


ಶ್ರೀ ಸಿ.ಎಸ್‌, ಶ್ರೀನಿವಾಸನ್‌ 
ರಿಂದ ಸ ಸಂಸ್ಕ ಸತ ಭಾಷೆಯಲ್ಲಿ ಸಿ ರಚಿಸಲ್ಪಟ್ಟ ಸ 


ಸುಪ್ರಭಾತ, ಸಂಕೀ ೇರ್ತನೆ ಮತ್ತು 

ಳ ಸಂಖ್ಯ 75. ಪ್ರಕಾಶಕರು: ವಸಂತ" 
ಭು 320 (4ನೇ. ಮೈನ್‌” ರಸ್ತೆ ಜ್‌ | ವಿಲಾಸ್‌ ಏಕ್ಸ್‌ಟೆನ್‌ಶನ್‌, 
ಬೆಂಗಳೂರು-560 080. ದೂರವಾಣಿ” ಸಂಖ್ಯೆ : 3343297 


ಮುದ್ರಣ ; ಮೊದಲನೆಯದ್ದು, ಜನವರಿ 2002 


ಹ. 
pee ಕ 


Chr 
ಪ್ರತಿಗಳು : 1000 ಆಟ 





PLACED ON 






| 
ಎರ್‌ ತ್ಸ 






ಹ ಸಗಳ 
ಲ 


BO 


ಬೆಲೆ : ರೂ. ೨5 










BRI VENKATESAN 257A | 
ಸ | MS ಫಸ Pi | 
ಜಾನು ಸ 


ಹಕ್ಕು ಗಳು ; ಗ್ರಂಥಕರ್ತರದು 






Date... 





“PE MAT |, 


ಊ 
1 ಉ೦.ಎಸ್‌ “ಆರ್‌. ಇಂಡಿ ಸ್ರೀಯಲ್‌ ಎಸ್ಟೇಟ್‌ 
ಗೋಕುಲ, ಬೆಂಗಳೂರು-560 004 
ದೂರವಾಣಿ . : 3604087 





ಸಕಲ ಸದ್ಗುಣ ಸಂಪನ್ನನೂ, ದೋಷವೆಂಬ ಪ್ರಸಕ್ತಿಯೇ ಇಲ್ಲದವನೂ, 
ಶರಣಾಗತ ರಕ್ಷಣೆಗೆಂದು ದೀಕ್ಷೆವಹಿಸಿ ನಿಂತಿರುವವನೂ, ತನ್ನ ಅಂತರಂಗ ಭಕರಿಗೆ 
ತನ್ನನ್ನೇ ಕೊಟ್ಟುಕೊಳ್ಳುವ ಉದಾರಿಯೂ, ಅಪಾರ ಮಹಿಮನೂ, ಕರುಣಾಶೀಲನೂ, 
ಸರ್ವಾಭರಣ ಭೂಷಿತನೂ, ಕಲಿಯುಗ ವೈಕುಂಠವೆಂದೆನಿಸಿದ ಶೇಷಾಚಲದಲ್ಲಿ 
ವಿರಾಜಿಸುತ್ತಿರುವವನೂ, ನಮ್ಮ ಕುಲದೇವನೂ ಆದ ಭೂರಮಾಪತಿ ಶ್ರೀ 
ವೆಂಕಟೇಶನಿಗೆ ವಿವಿಧ ರಾಗರತ್ನಮಣಿಗಳಿಂದ ಕೂಡಿಸಿದ ಭಗವತ್ಯೀರ್ತನೆಯೆಂಬ ಈ 
ಮಾಲಿಕೆಯು ನಿವೇದಿಸಲ್ಪಟ್ಟಿದೆ. 


ಸಂಪ್ರದಾಯಬದ್ಧ ಕರ್ಣಾಟಕ ಶಾಸ್ತ್ರಿಯ ಸಂಗೀತವು. ಅತ್ಯಂತ ಪುರಾಶನವಾದ 
ಕಲಾ ಪ್ರಕಾರ. ಕಾಲಾನುಸಾರವಾಗಿ ಕೆಲವು ಬದಲಾವಣೆಗಳು ತೋರಿ ಬಂದರೂ, ಅದರ ಸ್ಥಾನ ಮತ್ತು 
ಘನತೆಗೆ ಯಾವ ಕುಂದುಗಳೂ ಉಂಟಾಗಿಲ್ಲ ಭಗವಂತನ ನಾಮಗಳನ್ನೊಳಗೊಂಡ ಮತ್ತು ಅವನ 
ಮಹಿಮೆ, ಲೀಲಾವಿನೋದಗಳನ್ನು ನಿರೂಪಿಸುವ ಅಸಂಖ್ಯಾತ ಕೀರ್ತನೆಗಳನ್ನು ಅನೇಕ 
ಭಕ್ತಾಗ್ರೇಸರುಗಳೂ, ವಾಗ್ಗೇಯಕಾರರೂ ಮತ್ತು ಕವಿವರೇಣ್ಯರೂ ರಚಿಸಿ ತಮ್ಮ ಆತ್ಮೋದ್ಧಾರದೊಂದಿಗೆ 
ಜನಾಂಗದಲ್ಲಿ ಭಕಿಭಾವನೆಗಳು ಮೂಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೂ ಇಂದಿನ ಯಾಂತ್ರಿಕ 
ಜೀವನದಲ್ಲಿ ಜನಸಾಮಾನ್ಯಕ್ಕೆ ಇಂಥಹ ವಿಷಯಗಳಲ್ಲಿ ಅಭಿರುಚಿ ಹುಟ್ಟುವುದೇನೋ ವಿರಳವಾಗುತಿದೆ. 
ಇಂದು ಸಂಗೀತ ಕಲೆಯೂ ಕೂಡ ಬಹುಮಟ್ಟಗೆ ಒಂದು ವಿಕ್ರಯ ವಸ್ತವಿನಂತಾಗಿದೆಯೆಂದರೆ 
ಉಶ್ಟೇಕ್ಷೆಯಾಗಲಾರದು. 


ಇಂದಿನ ಮುದ್ರಣ ಮತ್ತುಪ್ರಚಾರ ಸೌಲಭ್ಯಗಳಿಲ್ಲದಿದ್ದ ಆಂದು, ಕಾಲದಲ್ಲಿ ವಿವಿಧ ಭಾಷೆಗಳಲ್ಲಿ, 
ವಿವಿಧ ರಾಗಗಳಲ್ಲಿ, ವಿವಿಧ ಶೈಲಿಗಳಲ್ಲಿ ರಚಿಸಿದ ಅನೇಕ ಸಂಗೀತ ಕೃತಿರಚನೆಗಳು ಕಾಲಗತಿಯಿಂದ 
ಕಳೆದುಹೋಗಿದ್ದರೂ, ಇಂದಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಉಳಿದುಕೊಂಡಿವೆ. ಈ ಅಪಾರ ಕೀರ್ತನ 
ಸಾಗರದಲ್ಲಿ ಒಂದೆರಡು ಕೃತಿಗಳನ್ನಾದರೂ ಹಾಡಿ, ಕೇಳಿ ಆನಂದಿಸುವ ಭಾಗ್ಯವೂ ಕೂಡ ನಾದರೂಪಿ 
ಭಗವಂತನ ಅನುಗೃಹದಿಂದ ಮತ್ತು ಪೂರ್ವಾರ್ಜಿತ ಪುಣ್ಯವಿಶೇಷದಿಂದ ಬರಬೇಕು. 


ಗ್ರೃಂಥಕರ್ತರಾದ ಶ್ರೀ ಶ್ರೀನಿವಾಸನ್‌ರವರನ್ನು ನಾನು ಬಹಳ ದಿನಗಳಿಂದ ಬಲ್ಲೆ ಸಂಗೀತದಲ್ಲಿ 
ಅವರ ಅಭಿರುಚಿ ಆಸಕ್ತಿಯೊಂದಿಗೆ ಭಗವದುಪಾಸನೆಯ ಫಲವಾಗಿ ಮೂಡಿಬಂದಿರುವ ಈ 
ಕೃತಿಗುಚ್ಛವನ್ನು "ಬರೆದವನು ನಾನಾದರೂ ಬರೆಸಿದವ ಭಗವಂತ'' ಎಂದು ಸ್ವಾತಿಕ ಭಾವದಿಂದ 
ಭಗವದರ್ಪಣ ಮಾಡಿರುವ ಅವರ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಸರಳ ಹಾಗೂ ಅರ್ಥಗರ್ಭಿತ 
ಸಾಹಿತ್ಯದೊಡನೆ ಪದಲಾಲಿತ್ಯವೂ ಸೇರಿ ಈ ಕೃತಿಗಳಿಗೆ ಹೆಚ್ಚಿನ ಮೆರುಗುಕೊಟ್ಟಿದೆ. 


ಮತ್ತು ಈ ದಿಶೆಯಲ್ಲಿ ಶ್ರೀ ಶ್ರೀನಿವಾಸನ್‌ರವರ ಪ್ರಯತ್ನ ಸಫಲವಾಗಲೆಂದು ಆಶಿಸುತ್ತೇನೆ. 
2) 


ನವದೆಹಲಿ RTS 


ಅಕ್ಟೋಬರ್‌ 26, 2001 ಡಾ|| ಕೆ. ವಾಗೀಶ್‌ 


ಮೊದಲ ಮಾಡು 


ಮಾನವನ ಜೀವನದಲ್ಲಿ ಅನೇಕ ಆಶ್ಚರ್ಯಕರವಾದ ಘಟನೆಗಳು ನಡೆದು 
ಹೋಗುವುದುಂಟು. ಶಾಂತ ಚಿತದಿಂದ ಸಾವಧಾನವಾಗಿ ಪರಾಮರ್ಕಿಸಿದಾ 
ಎಂತಹುದು ಮತ್ತುಎಷ್ಟೆಂಬುದು ಗಣನೆಗೆ ಬರುತ್ತದೆ. ಕ್ರಿ.ಶ. 1953ರಲ್ಲಿ (ಆಗ ನನ್ನ ವಯಸ್ಸು 
29) ಅನಾರೋಗ್ಯ ನಿವಾರಣೆಯಾಗಲೆಂಬ ಬೇಡಿಕೆಯೊಂದಿಗೆ ನನ್ನ ಕುಲದೇವರಾದ 
ತಿರುಪತಿ ವೆಂಕಟರಮಣಸ್ವಾಮಿಯನ್ನು ಸಂದರ್ಶಿಸಲು ಹೋಗಿದ್ದಾಗ, ಉಷಣಾಲದಲ್ಲಿ 
ವೆಂಕಟೇಶ ಸುಪ್ರಭಾತ ಪ್ರಥಮಬಾರಿ ಕೇಳುವ ಪ್ರಸಂಗ ಒದಗಿಬಂತು. ದೇವರಲ್ಲಿ ಅಷ್ಟು 
ನಂಬಿಕೆಯೇ ಇಲ್ಲದಿದ್ದ ನನ್ನ ಮನಸ್ಸಿನಲ್ಲಿ ಒಂದು ಡ್‌ ಪ್ರಸನ್ನತೆಯು ಮೂಡಿ ಫಾ 
ಭಾಷ್ನಗಳು ತುಳುಕಿದವು. ದೇವಾಲಯದ ಹೊರಗೆ ಕುಳಿತಾಗ, ಪುಸಕ 
ಮಾರುವವನೊಬ್ಬನು ವೆಂಕಟೇಶ ಸುಪ್ರಭಾತ ಮತ್ತು ಸಹಸ್ರ ದಿವ್ಯನಾಮಗಳನ್ನೊಳಗೊಂಡ 
ಪುಸ್ತಕವೊಂದನ್ನು ನನ್ನ ್ನ ಕೈಯಲ್ಲಿಟ್ಟು. ಊರಿಗೆ ಹಿಂತಿರುಗಿದಾಗ ಎಲ್ಲಿಂದಲೋ ಪಂಡಿತ 
ದೇವಶಿಖಾಮಣಿ ಅಳಸಿಂಗರಾಚಾರ್ಯರು ಗದ್ಯರೂಪದಲ್ಲಿ ಕನ್ನಡಕ್ಕೆ ಭಾಷಾಂತರಿಸಿದ 
ಸಂಪೂರ್ಣ ಶ್ರೀಮದ್ಭಾಗವತ ಮತ್ತು ರಾಮಾಯಣ ಗ್ರಂಥಗಳು ನಾನು ಬಯಸದಯೇ 
ಬಂದು ಕೈಸೇರಿದವು. ಸಾಧಾರಣವಾಗಿ ಒಂದು ಪುಸ್ತಕವನ್ನು ಓದಿ ಮುಗಿಸಿದಾಗ ಪುನಃ 
ಮತ್ತೊಂದು ಬಾರಿ ಓದುವ ಅಭಿರುಚಿ ಕಡಿಮೆಯಾಗುವುದು ಸಹಜ. ಆದರೆ ಭಗವಂತನ 
ಅಸಾಧಾರಣ ಗುಣಗಳನ್ನೂ ಮತ್ತು ಲೀಲಾರ್ಥವಾಗಿ ಕೈಕೊಂಡ ಅದ್ಭುತ ಅವತಾರಗಳನ್ನೂ 
ನಿರೂಪಿಸುವ ಈ ಪುರಾಣರತ್ನಗಳನ್ನು ನಿರ್ಮಲ ಮನಸ್ಸಿನಿಂದ ಶ್ರದ್ಧಾಪೂರ್ವಕವಾಗಿ 
ಓದಿದರೆ, ಪುನಃ ಪುನಃ ಓದಬೇಕೆಂಬ ಅಭಿಲಾಷೆ ಹೆಚ್ಚುತ್ತಾ ಹೋಗುತ್ತದೆ, 
ಗುರೂಪದೇಶವಿಲ್ಲದಯೇ ಕಾಮಕ್ರೋಧಾದಿ ಅರಿಷಡ್ವ ರ್ಗಗಳನ್ನು ಶಮನ ಮಾಡಿ ಜ್ಞಾನ 
ಭಕ್ತಿ ವೈರಾಗ್ಯಗಳಿಡೆಗೆ ಕರೆದೊಯ್ಯುತ್ತದೆ. ಮನಸಿನಲ್ಲಿ ಒಂದು ವಿಧವಾದ ಪ್ರಸನ್ನಕೆಯು 
ಮೂಡಿ ಭಗವನಾ ್ಲಮವನ್ನು ಕೇಳಿದಾಗಲೂ, ಹೇಳಿದಾಗಲೂ, ಭಗವಂತನ ೨೩.೫೬ 
ತರಂಗ ಬಾಗ ಚ ಆನಂದಾಶ್ರುಗಳು ತುಳುಕುತ್ತವೆ. ಅಜ್ಞಾನದಿಂದ ಕೇಳಿದ 
ಒಂದಿಷ್ಟು ಕಾಳನ್ನು ಕೊಟ್ಟಿದ್ದಲ್ಲದೇ ಕರುಣಾಕರನಾದ ವೆಂಕಟಾಚಲಪತಿಯು, 
ಭಕ್ತಿಭಾವವೆಂಬ ಭವ್ಯರತ್ತವನ್ನೇ ದಯಪಾಲಿಸಿದನೆಂದೆನಿಸುತದೆ, ನನ್ನ ಮನಸ್ಸಿಗೆ ಈಗ. 


ತ್ತ 

2೬ 
ek 
ತೆ 

೭ 
cdl 

ab 


'ಶ್ರೀಮದ್ಬಾಗವತದಲ್ಲಿ ಭಗವಂತನ ವಾಣಿ ಹೀಗೆ ನುಡಿಯುತ್ತದೆ. 

"ನನ್ನ ಭಕ್ತರು ಗೃಹಸ್ಥಾಶ್ರ ಮದಲ್ಲಿದ್ದರೂ, ಫಲಾಪೇಕ್ಷೆಯಿಲ್ಲದೆ ಕರ್ಮಗಳನ್ನು 
ನಡೆಸುತ್ತಿದ್ದರೆ, ಆಗಾಗ ನನ್ನ ಕಥಾಶ್ರವಣದಿಂದ ಕಾಲವನ್ನು ಕಳೆಯುತ್ತಾ ಬಂದರೆ, 
ಆ ಗೃಹಸ್ಥಾಶ್ರಮವು ಅವರ ಭಕ್ತಿಗೆ ಪ್ರತಿಬಂಧಕವಾಗಲಾರದು. ನಾನು ಎಲ್ಲರ 
ಹೃದಯವನ್ನೂ ತಿಳಿಯಬಲ್ಲವನು. ನನ್ನ ಕಥಾಶ್ರವಣದಲ್ಲಿ ಶ್ರ ದ್ವೆಯುಳ್ಳವರ 
ಮನಸ್ಸಿನಲ್ಲಿ ನಾಮ ಕ್ಷಣಕ್ಷಣಕ್ಕೂ ಹೊಸ ಹೊಸದಾಗಿ ಶೋರುತ್ತಿರುವೆನು, ಆವರಿಗೆ 
ಯಾವಾಗಲೂ ನಾನು ಪ್ರತ್ಯಕ್ಷನಾಗಿರುವನು'' 


ಇಂಥಹ ಭಕ್ತರು ಸನ್ಯಾಸಾಶ್ರಮ ಸ್ವೀಕರಿಸಿ ಕಾಷಾಯದಂಡ ಧರಿಸಬೇಕಾಗಿಲ್ಲ. ದಾನ 
ಧರ್ಮಗಳನ್ನು ನಡೆಸಿ ಕೃತಾರ್ಥರಾದರೆಂದೆಣಿಸಬೇಕಾಗಿಲ್ಲ ಯಾಗಯಜ್ಞಾದಿಗಳನ್ನಾಗಲೀ 
ಇನ್ನಿತರ ವ್ರತಗಳನ್ನಾಗಲೀ ಆಚರಿಸಬೇಕಾಗಿಲ್ಲ. ಕಾಯವನ್ನು ದಂಡಿಸಿ, ಮನಸ್ಸನ್ನು ನಿಗ್ರಹಿಸಿ 
ಯೋಗಿಯಾಗಬೇಕಾದ ಅವಶ್ಯಕತೆಯೂ ಇಲ್ಲ. ವೇದವೇದಾಂತಶಾಸ್ತ್ರಗಳ ಪ್ರವೀಣ 
ತೆಗೆಂದು ಶ್ರಮಿಸಬೇಕಾಗಿಲ್ಲ. ತೀರ್ಥಯಾತ್ರೆಗಳ ಮಾಡಿ ಬಳಲಿ ಬೆಂಡಾಗ ಬೇಕಾಗಿಲ್ಲ. 
ಗುರೂಪದೇಶಕ್ಕೆಂದು ತವಕಿಸಬೇಕಾಗಿಲ್ಲ ಭಗವಂತನ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ 
ಅವರು ಗಳಿಸಬೇಕಾದ ಪುಣ್ಯವಾಗಲೀ ಅಥವಾ ಪುರುಷಾರ್ಥವಾಗಲೀ ಮತ್ತೇನಿದೆ ! 


" "ಕೃತಯುಗದಲ್ಲಿ  ಧ್ಯಾನಯೋಗದಿಂದಲೂ, ತ್ರೇಶಾಯುಗದಲ್ಲಿ ಯಾಗ 
ಮೂಲಕವಾದ ಆರಾಧನದಿಂದಲೂ, ದ್ವಾಪರಯುಗದಲ್ಲಿ ಭಗವಂತನ ಪೂಜಾ 
ಕ್ರಮಗಳಿಂದಲೂ ಲಭಿಸತಕ್ಕ ಫಲಗಳಲ್ಲವೂ ಈ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನ 
ಮಾತ್ರದಿಂದಲೇ ಅತೀ ಸುಲಭವಾಗಿ ಕೈಗೂಡುವುದು'' ಎಂಬ ಶ್ರೀಮದ್ಭಾಗವತದ ಹೇಳಿಕೆ 
ನನ್ನ ಮನಸ್ಸಿನ ಮೇಲೆ ಬೃಹತ್‌ ಪರಿಣಾಮವನ್ನುಂಟುಮಾಡಿತು. ಭಗವಂತನ ಸುಪ್ರಭಾತ, 
ನಾಮಜಪ, ಭಗವತ್ತಂಕೀರ್ತನೆ ಮತ್ತು ಹರಿಕಥಾಶ್ರವಣಗಳಿಂದ ಕೂಡಿದ ಭಕ್ತಿಯೋಗದ 
ಮಹಾದ್ಭುತ ಮಹಿಮೆಯನ್ನರಿತು, ಮುನ್ನಡೆದು, ಸವಿದು, ಆನಂದಿಸುವ ಭಾಗ್ಯವು 
ಭಗವತ್ಯಪೆಯಿಂದ ಒದಗಿಬಂದಿತು.. ಈ ಬಗೆಯ ಭಗವದುಪಾಸನೆಯಿಂದ 
ಭಾವಪೂರಿತವಾಗಿ ಮೂಡಿಬಂದ ರಚನೆಗಳನ್ನು ಈ ಪುಸ್ತಕದಲ್ಲಿ ಸಂಗ್ರಹಿಸಿ ರಸಿಕಜನರ 
ಮುಂಡಿಟ್ಟಿರುತ್ತೇನೆ. ಬರೆದವನು ನಾನಾದರೂ ಬರೆಸಿದವನು ಆ ಭಗವಂತನೇ | ಕೃತಿಗಳಲ್ಲಿ 
ಏನಾದರೂ ಉತ್ಕೃಷ್ಟ ಕಂಡುಬಂದರೆ ಅದು ಭಗವಂತನಿಗೇ ಸೇರಬೇಕಾಗಿದೆ. ಲೋಪ 
ದೋಷಗಳೇನಿದ್ದರೂ ನನ್ನ ಮಂದಬುದ್ಧಿಯ ಕಾರಣದಿಂದಾಗಿರಬೇಕು. 


1, 


ಅಭಿವಂದನೆ 


ಈ ಪುಸ್ತಕ ಪ್ರಕಟಣೆಗೆ ಆರ್ಥಿಕ ನೆರವನ್ನು ನೀಡಿದವರು ತಿರುಮಲ-ತಿರುಪತಿ 
ದೇವಸ್ಥಾನದ ಆಡಳಿತ ಮಂಡಳಿಯವರು. 


ಕೇಳಿದೊಡನೆ ಸಂತೋಷದಿಂದ ಈ ಪುಸಕಕ್ಕೊಂದು ಶುಭಾಶಯವನ್ನು ಬರೆದು 
ಕೊಟ್ಟಿರುವರಲ್ಲದೆ ಕೃತಿಗಳಿಗೆ ತಾಳಗಳನ್ನು ಸೂಚಿಸಿದವರು ಡೆಲ್ಲಿಯ ಆಕಾಶವಾಣಿ 
ಮಹಾನಿರ್ದೇಶಾಲಯದಲ್ಲಿ ಕರ್ಣಾಟಕ ಸಂಗೀತ ವಿಭಾಗದ ಮುಖ್ಯಸ್ಥರಾದ 
ಡಾಟ। ಕೆ. ವಾಗೀಶ್‌ ರವರು. 


ಕೃತಿಗಳ ಸಾಹಿತ್ಯವ ನ್ನುಪ ರಿಷ್ಕರಿಸಿ ಸರಿಮಾಡಿಕೊಟ್ಟವರು ಮಲ್ಲೇಶ್ವರಂ ಎಂ.ಈ.ಎಸ್‌. 
ಕಾಲೇಜಿನ ಸಂಸ್ಕೃತ ಪ್ರಾಧ್ಯಾಪಕರಾದ ಡಾ।। ಜೆ. ಶ್ರೀನಿವಾಸಮೂರ್ತಿಯವರು. 
25 ವರ್ಷಗಳ ಹಿಂದೆ ತಮ್ಮಲ್ಲಿದ್ದ ಸಂಗೀತಸಾಹಿತ್ಯ ಪುಸಗಳನ್ನು ಒದಗಿಸಿ, 
ಹಾಡಿತೋರಿಸಿ ರಾಗಸುಧಾರಸಾನುಭವವನ್ನು ಮಾಡಿಸಿಕೊಟ್ಟವರು ನನ್ನ ಆಪ್ತ 
ಮಿತ್ರರೂ, ಸಹದ್ಯೋಗಿಗಳೂ ಆಗಿದ್ದ ನಿವೃತ್ತ ಚೀಫ್‌ ಇಂಜಿನೀಯರ್‌ ಶ್ರೀಮಾನ್‌ 
ವಿ. ಶ್ರೀನಿವಾಸನ್‌ರವರು. 


ಸಹಜವಾಗಿಯೇ ಮುತ್ತಿನ ಮಣಿಗಳಂತಿರುವ ಕನ್ನಡ ಅಕ್ಷರಗಳನ್ನು ಪೋಣಿಸಿ 
ಸುಂದರವಾದ ಮತ್ತು ಆಕರ್ಷಣೀಯವಾದ ಮಾಲೆಯಂತೆ ಈ ಪುಸ್ತಕವನ್ನು 
ಸೊಗಸಾಗಿ ಮುದ್ರಣ ಮಾಡಿಕೊಟ್ಟವರು ಗೀತಾಂಜಲಿ ಗ್ರಾಫಿಕ್ಸ್‌ ಮಾಲೀಕರಾದ ಶ್ರೀ 
ನಾಗಸುಂದರ್‌ರವರು ಮತ್ತು ಅಲ್ಲಿನ ಸಿಬ್ಬಂದಿಗಳು. 


ಅರ್ಧಶತಮಾನಕ್ಕಿಂತಲೂ ಹೆಚ್ಚಾಗಿ ಮನೋನುಕೂಲೆಯಾಗಿ ಅನುವರ್ತಿಸುತ್ತಿ 
ರುವವರು ನನ್ನ ಸಹಧರ್ಮಿಣೀ ಶ್ರೀಮತಿ ವಸಂಶಾರವರು. 


ಬಾಲ್ಯದಲ್ಲಿ ಲಭ್ಯವಿಲ್ಲದೇ ಹೋದ ಮಾತಾಪಿತ್ಛ ವಾತ್ಸಲ್ಯವನ್ನು ಒದಗಿಸಿ, ಬಾಳಿನಲ್ಲಿ 
ಬೆಳಕನ್ನು ತೋರಿಸಿಕೊಟ್ಟವರು ನನ್ನ ನ್ನ ಅತ್ತೆ DE 8 ಮತಿ ಸರೋಜ ಮತ್ತು 
ಸ್ವರ್ಗೀಯ ಪ್ರೊಫೆಸರ್‌ ಡಾ|| ಚತ ಎಚ್‌. APE. 


ಇವರಿಗೆಲ್ಲಾ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ವಿಶೇಷ ಧನ್ಯವಾದಗಳು. 


ಇವರೆಲ್ಲರ ಮೂಲಕ ಸೂಕಸಲಹೆ, ಸಹಕಾರ, ಸೌಹಾರ್ಥ್ಯ ಮತ್ತು ಸಹಾನುಭೂತಿ 
ಇವುಗಳನ್ನು ದೊರಕಿಸಿಕೊಟ್ಟ ವಿಶ್ವಲೀಲಾನಾಟಕಸೂತ್ರಧಾರಿ ಆ ತಿರುಮಲಾಧಿಪ 
ವೆಂಕಟೇಶ್ವರನಿಗೂ ಸಹಸ್ರಾಭಿವಂದನೆಗಳು. 


ಗ್ರಂಥಕರ್ತ ಶ್ರೀನಿವಾಸನ್‌ 


ವಿಷಯಾನುಕ್ರಮಣಿಕೆ 


ಭಾಗ : 1 
(ಸುಪ್ರಭಾತ ಮತ್ತು ಇತರ ಪ್ರಾರ್ಥನಾ ಶ್ಲೋಕಗಳು) 





ಕೀರ್ತನ ವಿವರ ಕೀರ್ತನ ಸಂಖ್ಯೆ 





ನಾರಾಯಣ ಸುಪ್ರಭಾತಂ 1 
ಶ್ರೀರಾಮ ಸುಪ್ರಭಾತಂ 1 
ಮ್‌ 
ಶ್ರೀಕೃಷ್ಣ ಸುಪ್ರಭಾತಂ 1 
ಶ್ರೀ ಶಾರದಾ ಸುಪ್ರಭಾತಂ 1 
ಶ್ರೀ ಮಹಾಲಕ್ಷ್ಮೀ ಸುಪ್ರಭಾತಂ 1 
ಪಾರ್ವತೀ ಪರಮೇಶ್ವರೀ ಸುಪ್ರಭಾತಂ 18 
ನಾರಾಯಣ ಮಂಗಳಾಶಾಸನಂ | 
ದಶಾವತಾರ ನಾರಾಯಣಾಭಿವಂದನಂ ] 
ರಾಮಾಭಿವಂದನಂ ] 
ಶೀ ಮಹಾಲಕ್ಷ್ಮೀ ಪ್ರಾರ್ಥನಾ ] 
ಪಾರ್ವತೀ ಪರಮೇಶ್ವರೀ ಅಭಿವಂದನಂ 1 
ಶ್ರೀಮನ್ನಹಾವಿಷ್ಣು ವಂದನಂ 1 
ಲು ಣಿ 
ಶ್ರೀ ಕೃಷ್ಣಾಭಿವಂದನಂ I 
£2 


bo ಬು ರಾಟಿ LN CL 


ಯ ಮಾ ಇಷು: ಮು 
Ub (ಟು —« Oo 


ಭಾಗ : 2 
(ಸಂಗೀತ ಕೀರ್ಡ್ಪಸೆಗಳ) 

ಸರಸ್ವತೀ, ಭಗವತೀ, ಸರಸಿಜಾಸನ ಹ್ರಿ ಯಸತೀ 
ಕ್ಷೀರಸಾಗರ ತನಯೇ ಸಚ್ಚಿದಾನಂದಮಯೇ 
ಭಜಮಾನಸ ಸತತಂ ನಾರಾಯಣ ದಿವ್ಯನಾಮಂ 
(ಶ್ರೀಮನ್ನಾರಾಯಣ ಶ್ರೀ ಲಕ್ಷ್ಮೀರಮಣ 
ಪ್ರಣಮಾಮ್ಯಹಂ ಶ್ರೀಮನ್ನಾರಾಯಣಂ 
ವರಮಹಾಲಕ್ಷ್ಮೀರಮಣ ನಾರಾಯಣ 
ಮಧುರಂ ಅತಿಮಧುರಂ ನಾರಾಯಣ ದಿವ್ಯನಾಮಂ 


೫» WM ಚಟ NN SN ಒಬ 
ಮ ರಾ Uh ಯ. ಮರಿ Dh ಬಡ 





ಕೀರ್ತನ ವಿವರ 


ರಮಾರಮಣ ನಾರಾಯಣ ತವ ದಿವ್ವನಾಮ 
ಇಂದಿರಾರಮಣ ನಾರಾಯಣ 

ಪರಿಪಾಲಯ ಮಾಂ ಕರುಣಾರಸಭರ ನಯನ 
ಮಂದರಧರ ಮಾಧವ ನಾರಾಯಣ 
ಶಂಖಚಕ್ರಗದಾಪದ್ಧಪೀತಾಂಬರಧಾರಿ 
ಪರಮಪುರುಷ ಪರವಾಸುದೇವ ನಾರಾಯಣ 
ವರನಾರಾಯಣ ಕರುಣಯಾವಲೋಕಯ 

ಸಂತತಂ ಸ್ಥರಾಮಿ ಶ್ರೀಸತ್ಯನಾರಾಯಣಂ 

ಮಾಮವ ಸದಾ ನಾರಾಯಣ 

ನಾರಾಯಣಾಯ ನಮೋ ಮಾಧವಾಯ ನಮೋ 
ಧ್ಯಾನಸಮಾಧಿಗೋಚರ ನಾರಾಯಣ 
ಪ್ರೀಮಹಾವಿಷ್ಣುಂ ಮನಸಾ ಸ್ಥರಾಮಿ ನಿರಂತರಂ 
ಚಿಂತಯಾಮಿ ಸಂತತಂ ದೇವಾದಿದೇವ ನಾರಾಯಣಂ 
ಸಚ್ಚಿದಾನಂದ ಗೋವಿಂದ ಮುಕುಂದ 

ಭಜಮನಿಶಂ ಮಾಧವ ನಾರಾಯಣಂ 

ವಸ ಮಮ ಹೃದಯೇ ಸದಾ ಶ್ರೀರಮಾಲೋಲುಪ 
ಕಮಲನಯನ ಕರುಣಾಕರ ನಾರಾಯಣ 
ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ 
ಪಾದಮಾಶ್ರಯಾಮ್ಯಹಂ ಪಾಲಯ ಸದಾ 

ಭವತರಣ ವರನಾರಾಯಣ 

ಕಾಳಮೇಘಶ್ಯಾಮಳ ಕೋಮಲಾಂಗ ಶುಭಾಂಗ 
ಅಕ್ಚಯಫಲಪ್ರದಾತ ಶ್ರೀಮನ್ನಾರಾಯಣ 
ವರಮುನಿವಂದಿತ ಯದುಶೈಲಾಧೀಶ ಆದಿನಾರಾಯಣ 
ಪೀರಮಾಮನೋಹರ ಭೂರಿ ಕರುಣಾಕರ 
ಭಜಭಜಾಹರ್ನಿಶಂ ಶ್ರೀಮನ್ನಾರಾಯಣಂ 
ಭಾವಯಾಮ್ಯಹಂ ಪರಿಪಾಲಯ ಮಾಂ ನಾರಾಯಣ 
ನಂದಗೋಕುಲಬಾಲ ಬೃಂದಾವನ ಲೀಲ 

ಶ್ರೀ ವಿದ್ಯಾರಾಜಗೋಪಾಲಂ ಭಜೇಹಂ ಸತತಂ 
ದಕ್ಷಿಣ ದ್ವಾರಕಾಧೀಶ ಶ್ರೀ ವಿದ್ಯಾರಾಜಗೋಪಾಲ 


ಕೀರ್ತನ ಸಂಖ್ಯೆ 


2.8 
2.9 
10 
11 
12 
13 
14 
15 
116 
18 
19 


೨ 


[8] 2 [೨ to ಓವಿ [೨ ೫೨ nD [ಎ೨ ny [೨ [೨ ೨ ny [೨ ೨ ೨ ಎ ೨ ಓ೨ kJ nD £ಓ೨ ೨ ಎ ೫೨ 
ಬಿ ರ ಯಿ ಮ ರ ಭಿ ಬಂ ಬ ಬಹು DSL ಜಬ ಬಮ ಒಬ ಆಟ ಗಂ 
“KUNE SOD ಇ ಇ ಆಲಾ KU VX ಅ 


ದು 
ಲಾ 





ಕೀರ್ತನ ವಿವರ 


ಕೀರ್ಶನ ಸಂಖ್ಯೆ 





ಮಹಾಲಕ್ಷ್ಮೀ ವರದವಲ್ಲಭೇ 
ಕಮಲಾಲಯೇ ಕಮಲನಾಭಜಾಯೇ 
ಸಾರಸಾಕ್ಷಿ ಸಕಲಲೋಕಸಾಕ್ಷಿ 

ಗರುಡಧ್ವಜ ಭಾಮಿನೀ ಪಾಹಿಮಾಂ 
ಮಾಮವ ಸದಾ ಶ್ರೀಮಹಾಲಕ್ಷ್ಮೀ 
ಕ್ಷೀರಸಾಗರ ನಂದಿನೀ ಮಾಮವತು 
ಅರುಣಾಂಬುಜನಿಲಯೇ ಅಂಬುಧಿತನಯೇ 
ಪರಿಪಾಲಯಮಾಂ ವನಜಾಯತನೇತ್ರೀ 
ನೀಲಾಯತಾಕ್ಷೀ ಸಕಲಲೋಕಸಾಕ್ಟೀ 
ದೇವೀ ಮಹಾಲಕ್ಷ್ಮೀ ಪಾಲಯಾಶುಮಾಂ 
ಅಮರೇಶನುತೇ ಅಷ್ಟೈಶ್ಚರ್ಯ ಪ್ರದಾತೇ 
ಮಾಧವ ಮನೋನ್ಮಣೀ ಮಂಗಳರೂಪಿಣೀ 
ಪರಿಪಾಲಯ ಮಾಂ ಶ್ರೀ ಮಹಾಲಕ್ಷ್ಮೀ 
ಮಹಾಲಕ್ಷ್ಮೀ ಕಮಲವಾಸಿನೀ 
ಸ್ಥಿತಮುಖಕಮಲೇ ಆಶ್ರಿತವತ್ತಲೇ 

ಕಲಯೇ ಮಮಹೃದಯೇ ತ್ವಾಂ 
ಪ್ರಣಮಾಮ್ಯಹಂ ಶ್ರೀಮಹಾಲಕ್ಷ್ಮೀ 
ಜಲಜನಾಭ ಪ್ರೇಮಲತೇ ನಮೋಸ್ತುತೇ 
ವರಮಹಾಲಕ್ಷ್ಮೀ ರಕ್ಷಮಾಂ 


ಭಾಗ : 3 
(ಭಜನೋಪಯುಕ್ತ ರಚನೆಗಳು) 


ರಾಮಕೃಷ್ಣ ಗೋವಿಂದ ನಾರಾಯಣ 

ನಾರಾಯಣ ಪ್ರಭೋ ಪಾಲಯ ಮಾಂ 

ನಮೋ ನಾರಾಯಣಾಯ ನಮೋ ವಾಸುದೇವಾಯ 
ನಮೋ ನಾರಾಯಣ ನಮೋ ನಾರಾಯಣ 
ದೇವಾದಿದೇವ ನಾರಾಯಣ ಲಕ್ಷ್ಮೀರಮಣ 
ಭಜಾಮ್ಯಹಂ ಸಂಶತಂ ತ್ವಾಮೇವ 

ಸಕಲ ಜಗದಾನಂದಕಾರಕ ನಿರವಧಿಕ ಸುಖದಾಯಕ 


2.37 
2.38 
2.39 
2.40 
2.41 
2.42 
2.43 
2.44 
2.45 
2.46 
2.47 
2.48 
2.49 
2.50 
2.51 
2.52 
2.53 
2.54 
2.55 


3.1 
3.2 
3.3 
3.4 
35 
3.6 
3.7 


ಭಾಗ: 


ಸುಪ್ರಭಾತ ಮತಷು್ತು ಇತರ ಪ್ರಾರ್ಥನಾ 
ನೋಕಗಳು 


1.1 


ನಾರಾಯಣ ಸುಪ್ರಭಾತಂ ರಾಗ : ಬಾಳಿ 


ನಾ 

ಭೂಸುರಾದಿಪೂಜಿತ, ಮುನಿಜನಭಾವಿತ, ಸುರಸನುತ, ಕಾವೇರೀತಟಸ್ಥಿತ 
ಪರಿಮಳ ಕಸೂರೀ ರಂಗನಾಥ, ತವ ಸುಪ್ರಭಾಶಂ । 

ವಾಸವಾದ್ಯಮರ ವಂದಿತ, ವಾರಿಜಾಸನಾದಿ ವಿನುತ, ವಿನತಾಸುತ ಸೇವಿತ, 
ಕಂಚೀಪುರ ನಿವಸಿತ ವರದರಾಜ, ತವ ಸುಪ್ರಭಾತಂ । 

ಭಾಸಮಾನ ಮಣಿಮಕುಟಧರ, ಶಂಖಚಕ್ರಗದಾಪ ಕರ, ಪ್ರೇಮಭರ, 
ಯದುಶೈಲ ವರನಾರಾಯಣ, ತವ ಸುಪ್ರಭಾತಂ "Ou 


ತೆ 


ದೀನಾರ್ತಿಹರ, ಹಿತಕರ, ಅಭಯಂಕರ, ಸುಂದರ, 
ಪಂಡರಾಪುರ ಪಾಂಡುರಂಗ, ತವ ಸುಪ್ರಭಾತಂ | 
ನಾನಾಭರಣಶೋಭ, ನೀಲಾಭ, ಶ್ರೀರಮಾವಲ್ಲಭ, 
ಸಾನಂದನಗರೀ ಸಾರಸನಾಭ, ತವ ಸುಪ್ರಭಾತಂ । 
ಗಾನಾನಂದಕರ, ಶುಭಕರ, ಮನೋಲ್ಲಾಸಕರ, 
ಮುರಹರ ಬೇಲೂರು ಚೆನ್ನಕೇಶವ, ತವ ಸುಪ್ರಭಾತಂ | 
ಮಾನಾಪಮಾನಾತೀತ, ಬಲಭದ್ರಸುಭದ್ರಾ ಸಮೇತ, ಪುನೀತ, 


ಪೂರೀಪುರ ಜಗನ್ನಾಥ, ತವ ಸುಪ್ರಭಾತಂ 11೨11 


ಧ್ಯಾನಸಮಾಧಿಗೋಚರ, ಭಕವಶಂಕರ, ದುರಿತಾಪಹರ, 
ದಯಾಪರ ಬದರೀನಾಥ, ಶವ ಸುಪ್ರಭಾತಂ । 
ಭಾನುಚಂದ್ರ ಸುನೇತ್ರ, ಸುರಸನ್ನುತಿ ಪಾತ್ರ, ಸುಚರಿತ್ರ, 
ಪರಮಪವಿತ್ರ ಗೋವಿಂದರಾಜ, ತವ ಸುಪ್ರಭಾತಂ | 
ಆನಶಜನ ಮಂದಾರ, ಸೀತಾಲಕ್ಚ್ಮ! ಣ ಪ್ರಾಣಾಧಾರ, ರಘಕುಲನೇತಾರ, 
ಭದ್ರಾಚಲಾಗಾರ ರಾಮಚಂದ್ರ, ತವ ಸುಪ್ರಭಾತಂ । 
ದೀನ ಜನೋದ್ದಾರ, ನಾನಾಲಂಕಾರ, ಸುಭಗ ಶರೀರ, 
ನಾಗಪಟ್ಟಣ ಸುಕುಮಾರ ಸೌಂದರರಾಜ, ತವ ಸುಪ್ರಭಾತಂ 18.1 


ಕಾಂತಿಮಯ ಸುಶರೀರ, ನಂದಕಿಶೋರ, ನವಶುಲಸೀಹಾರ, 
ಉಡುಪಿ ಶೃಂಗಾರ ಬಾಲಕೃಷ್ಣ ತವ ಸುಪ್ರಭಾತಂ । 
ಕಾಂತಾ ರುಕ್ಮಿಣೀ ಸತ್ಯಭಾಮಾಸಹ ಸಂಚಾರ, ಗೋಪೀಜಾರ, ಮೇರುಧೀರ, 
ಹರಿದ್ರಾತೀರ ಶ್ರೀವಿದ್ಯಾರಾಜಗೋಪಾಲ, ತವ ಸುಪ್ರಭಾತಂ । 
1 


1.2 


0ತಿ 
ಕುರುಕುಲವಿದಾರ ಗೂ ತವ 81 | 


ವೇದಾಂತ ತತೊ _ಪದೇಶ, ಭಕಜನಸಂತೋಷ, ಮಧುರಭಾಷ, 
ಪಾಯ ರು ದ 
ಕ್ರಾ 
ಗುರುಪವನಪುರಾಧೀಶ, ತವ ಸುಪ್ರಭಾತಂ 11೪॥| 


ಡೌ ನಾರಾಯಣ, ತವ ಸುಪ್ರಭಾತಂ | 
ಕರುಣಾಪ೦ಿಪ್ತ ಪೂರ್ಣ, ಮಂಜುಸಂಭಾಷಣ, ಸಾಧುಸಂರಕ್ಷಣ, 

ಭಕಗಣಭಾವನ ಜನಾರ್ದನ, ತವ ಸುಪ್ರಭಾತಂ । 
ಪರುಣಾಲಯಾನುಗತವರ್ಣ, SN ವರದಾನ ಧುರೀಣ, 


ವಿಶ್ವಕಾರಣ ಮುಕುಂದಮಾಧವ, ತವ ಸುಪ್ರಭಾತಂ 11೫1! 


ವಿಕಸಿತಾಂಬುಜ ನಯನ, ಕುಂದಮುಕುಳರದನ, ಜಿತ ಮದನ, 
ಫಣಿಶಯನ ಹ ಗ ತವ ಹನು ಭಾತಂ । 


ನಿಷ್ಕಳಂಕ, ಶ್ರೀ ಆಪಠಾಂಕೆ,. ಶ್ರಿತೆಜನಾಕಾಂಕ್ಷ Ks 
ಅಸುರಾಂತಕ ಶೀ ಮಹಾವಿಷ್ಣನೇ, ತವ ಸ ಸುಪ್ರಭಾತಂ 1 
ಭಕ್ತಜನ ಪ್ರತ್ಯಕ್ಷದೈವ, ದಾಸಜನ ಸೇವ್ಯ, 
ದೇವಾದಿದೇವ ವಾಸುದೇವ, ತ್‌ ಸುಪ್ರಭಾತಂ Hal 


(ಇತಿ ಶ್ರೀವೈಷ್ಣವ ಶ್ರೀನಿವಾಸ ವಿರಚಿತ ಶ್ರೀಮನ್ನಾರಾಯಣ ಸುಪ್ರಭಾತಂ ಸಮಾಪಂ) 


ಶ್ರೀರಾಮ ಹ ರಾಗ : ಬೌಳಿ 


ರೆ ಯೋ "ಗಮನಸಂಜಾರ, > ಶ್ರೀಕಲಂಕರ 
ಧರ್ಮಸಂ ಭು ಸ ರಾಮಭದ್ರ, ಸುಪ್ರಭಾತಂ । 

ಅಘಜಾಲ ವಿದಾರ, ನತಜನ Me ಅಪರಿಮಿತ ವೀರ, 
ವಾಂಛೆ ಭವ, ದಕರ ರಾಮಚಂದ್ರ, ತವ ಸುಪ್ರಭಾತಂ | 


2 


ವಿಗಳಿತ ಮಹಾಮೋಹಾಂಧಕಾರ, ಸಾಗರಾಧಿಕ ಗಭೀರ, ಸುಭಗ ಶರೀರ, 
ಅನುಪಮ ಸುಗುಣಾಕರ ರಾಮಭದ್ರ, ತವ ಸುಪ್ರಭಾತಂ 1೧॥ 


ನವತುಲಸೀವನಮಾಲಾಧರ, ಮನೋಲ್ಡ್ದಾಸಕರ, ನಿರತಿಶಯ ಸುಂದರ, 
ಸುರಮುನಿಭಯಹರ ಶೃ್ಚ೦ಂಗಾರರಾಮ, ತವ ಸುಪ್ರಭಾತಂ । 
ಭವಪಾಶಹರ, ಧ್ಯಾನಸಮಾಧಿಗೋಚರ, ಭಕ್ತವಶಂಕರ, 
ಸಾಧುಸಂರಕ್ಷಣಕರ ಪರಮೋದಾರ ರಾಮ, ತವ ಸುಪ್ರಭಾತಂ | 
ಅವನಿಜಾ ಮನೋಹರ, ಗಾನವಿನೋದಕರ, ದೀನದಯಾಪರ, 
ಶರಚಾಪಧರ ರಣಧೀರ ರಾಮ, ತವ ಸುಪ್ರಭಾತಂ । 
ಭುವನ ಮಂಗಳಕರ, ದಾನವಕುಲ ಭೀಕರ, ದುರಿಶಾಪಹರ, 
ಶಾಂತಿಸಂಧಾನೋತ್ಸಾಹಕರ ಜಗದೋದ್ದಾರ ರಾಮ, ತವ ಸುಪ್ರಭಾತಂ ॥೨॥ 


ಮರಕತಮಣಿಶ್ಯಾಮ, ಮೃಗಮದ ಸುಲಲಾಮ, ರವಿಕುಲಾಬ್ದಿಸೋಮ, 
ಅಪ್ರತಿಮ ಮಹಿಮ ಕೋದಂಡರಾಮ, ತವ ಸುಪ್ರಭಾತಂ । 
ಸುರರಿಪುಗಣ ಭೀಮ, ಬಂಧುಜನಪ್ರೇಮ, ಪರಿಪೂರ್ಣ ಕಾಮ, 
ಪರಮಪುರುಷೋತಮ ರಘುರಾಮ, ತವ ಸುಪ್ರಭಾತಂ | 
ನಿರುಪಮಗುಣಸೀಮ, ತಾಮಸಗುಣ ವಿರಾಮ, ಸಾಕೇಶಧಾಮ, 
ಅತುಲಿತ ಪರಾಕ್ರಮ ಅಯೋಧ್ಯಾರಾಮ, ತವ ಸುಪ್ರಭಾಶಂ । 
ವರದಾನ ನಿಸ್ಸೀಮ, ಭವತಾರಕನಾಮ, ಲೋಕಾಭಿರಾಮ, 
ತ್ರಿಭುವನ ಸಾರ್ವಭೌಮ ದಾಶರಥಿರಾಮ, ತವ ಸುಪ್ರಭಾತಂ TEN 


ಕೌಶಿಕಮಖ ಸಂರಕ್ಷಣ, ಘೋರಶಾಟಕಾ ದಮನ, ಅಹಲ್ಯಾಶಾಪ ವಿಮೋಚನ, 
ವರಮುನಿವಂದಿತ ಕಲ್ಯಾಣರಾಮ, ತವ ಸುಪ್ರಭಾತಂ । 

ಪಶುಪತಿ ಮಹಾಧನುರ್ಭಂಜನ, ರಾಕಾಚಂದ್ರನಿಭಾನನ, ಸರಸೀರುಹ ಲೋಚನ, 
ಮೈಥಿಲೀ ಮನಮೋದಿತ ಲಾವಣ್ಯ ರಾಮ, ತವ ಸುಪ್ರಭಾತಂ | 

ಪರಶುರಾಮದರ್ಪ ಖಂಡನ, ಆದರ್ಶ ದಾಂಪತ್ಯ ಜೀವನ, ಸುಕೇಶಜನ ಮನರಂಜನ, 
ಪ್ರೇಮಾರ್ದ್ರಭರಿತ ಕಾರುಣ್ಯರಾಮ, ತವ ಸುಪ್ರಭಾತಂ । 

ದಶರಥವಚನ ಪರಿಪಾಲನ, ಸೀತಾಸೌಮಿತ್ರಿಸಹ ನಿರ್ಗಮನ ಪ್ರಿಯಗುಹರಾಜ 
ಸಂಮಿಲನ, ಗಂಗಾತರಣ ರಾಮ, ಶವ ಸುಪ್ರಭಾತಂ HOH 


ಚಿತ್ರಕೂಟಾದ್ರಿ ನಿಕೇತನ, ಮಂದಾಕಿನೀ ಸಜಲ ಜಲಕ್ರೀಡನ, ಪಿತೃನಿಧನ 
ಸುಶೋಚನ, ಜಟಾಮಕುಟ ರಾಮ, ತವ ಸುಪ್ರಭಾತಂ । 


3 


ಹ್ಯಾಪಿ ದಸ ಧೆ 
ಗೆ ಪವಿತ್ರ 


ೋಧನ 


ಬೆ 


ಬ 
ಸ 
pe] 
೯ 
ಲ 


ಗುರುವ 
ನವಾಸ ವಿ 


ದಿ 


Ye ಛಿ 


ನೋದ ಶಾಂತಾರಾಮ, ತವ ಸುಪ್ರಭಾತಂ | 


ಪ್ರಿಯದರ್ಶನ, ೨ 


ಲ್ರ 
ಯು 


dy ಇಳ 
ನಲ 


ಗಣ್ಯರಾಮ, 


ದೀರಾಗ 


wy ಧರಣ, 


ವಿಷ್ಣು 


ದನ, ಶೂರ್ಪಣಖಾಂಗ ಹರಣ, ಖರದೂಷಣಾದಿ ಸಂಹರಣ, 


ped 


2 
ಗ 


ಸೂದನ, ಸೀತಾವಿರಹ ವೇದನ, ಜಟಾಯುಗತ ಸಂ 


[Se] 


pt 
ಕ್ರ 


೬ 


ಹ್‌ dnd 

ಪಂಚವಟೀತ 
ಖ್‌ 

೦ದಾತಜ 


ಸು 


pS 


pe) 


3 
Ss ಗಲಿ 
6) 
£ 3 
5 % 
* Ww 
Ww b- 
ಇನ 
ಸೌ 

% ny 33 
ಇ 
RE 

9h 
RAR 

CR 
ರ 
CURR 
4p 
1%) 3 
ತ 
ನ H ಟಿ 
HSB 4 
NIB BD 
ge ಗಿ 
4H 
ಆಚ ಹು 
a5 ಟ್‌ ಎ || 
ಲ B 
3 0 


ಬಾತೆಂ ।!೬॥ 


A 
ಆ 


ನೀಷಣಾಭಯಪ್ರದ ರಾಮ, ತವ ಸುಃ 


೧ 


೦ 
ನ, ಜ್ವಲನಪೂತ 


ಸುಪ್ರಭಾ 


ವ 
ಕರ್ಣ ಹರಣ, ರಾವಣಾಸುರ ಮಹ 


ತ 


1 


ಮ 


4 


೧೯ 


೦ 

ಗ್ದ ರ) 
ಡಾ ಬ್ಗ 
RE: is 
ಸತ್ತ 
AX 
ಗ್ರ 
Ye 

es 
ಗೆ 3 
ು RY 
ಡಿ 
ತ] ee 
4 
೧೮ 
ಆ! 
ತ 5 
HB 
೫% 
ಗ 
ಇದ ೨ 
NG 
Pra: ಡಾ 


ಭಾತಂ । 


ಪ 
ಶು) 


ರಾಜಾರಾಮ, ತವ ಸು 
ರಿಪಾಲನ, ಸೀತಾವಿಯೋಗ ಅನುತಾಪನ, ಪುತ್ರಲವಕುಶ 


ವಿ 


ಡಿ 


ಹಿಕ 


0 


[eR 
ಟು 


ದ್‌್‌ 


ದ್‌ 
ಣ, ಪಟಾ 
ಪ 


ಬ್ರ 


ದಾ 
ಲಲ 
ಸಜಾ 


ಬೌಳಿ 


ರಾಗ 


ನಾತಂ 
ಗಿರಿಧರ 


ಗ 


33] 
2 


ಟಿ 
ಸ್ರ 


KS 


ಷ 


; ಗೋಪಿಕಾ ಮನೋಹರ, ಗೋಕುಲಾಂಬುಧಿ ಸುಧಾಕರ, ಗೋಪವೇ 


[3 


ಇ 


ಜು 


ಮಾನಸಂರಕಕ ದಾ 


ಗೋವರ್ಥ 


1 


ಶಯವೀರ, ಬಾಣಾ 


py 
ಅ 


ನವನಾತಿದೂರ, ಬಾಹುಬಲಾ 


ಭಾ 


HCl 


ರ 


,ವ್ಯೊ 


ಲಶರೀರ 


ಬ 
CA 


A) 
ಈ 


[6] 


ಮುಗಮಯೂರಪಿಂಛಾಲಂ 


ಕರೆ, 
ನಲಯಾನಮುಗ 


ಬ 


[0 


£4 
ಟಕ ಕಂಸಾದಿ ವಿಭೇದನಕರ, ಕರಿಕುವಲಯಾಪೀಡ ಛೇದನಕರ, ಕುರುಕುಲ 


fa 
ಟ್ರ 


ವರು 


ಹ 
ವ 


ಲ ನರ್ತಕ 


ವ 
ಅ 


ಣಿ 


ಪ 
My 


ಣಿಕ 


ದ್‌ 


ಕುಠಾರ, ಕಾಳಿಂಗ 


ಸುಲಲಿತಾಕಾರ, ಆಯುರಾರೋಗ್ಯ 


, ಚರಾಚರಾಖಿಲ ದಂ 


ಸಾಕಾರ, ರಾಧಾಮು 


ಲ್ಗೆ 


ಗಂಭಾದಿ ಲೇಪಿತಕ 


(0 


) 


ಹ 


) 


ಲ್ಲಿ 
dl. 


nd. 
ಸು 
ತ 
ತ | 


೧ಬಿ 


() 


ms) 


೧ 


ಆಹಾದಮಯ 


ಜನಾ 


ರ್ಧಕಕರ, ಆಶ್ರಿತ 


ಜಾಗ 
ಟಿ 


( 


ಷತಿಮಿರ 


ಬಿ 
೬ 


ಕಲಿಕಲ 


ಕಮನೀಯ ಕಂಬುಕಂಧರ, ಕೋಮಲಮಣಿ ಮಾಲಾ 


he 


ಸ 
ಛೀ 
| 

ಇ % 

5 ೫ 

wR 

ತ್ಕ 

ಇ _ೆ 

ಇ ದ್ಯ 

Ww (8 

ಸ 
sw. 

NB - ಲ 

ಇ ದ 

ಟಿ: 

ಜೀ: 
3 
{5 ಸು 
2 ೧ 
Bw 
es) [3 
CANS 
ಜ್‌ 
Wm 
ಭ್ರ 
4 
Ha 

(2 

ks 


[4] 


ಶೋದ 


ಲ 
ರ, ಯ 


ಜೆ 
ಜ್ರ 


1.4 


ತರಳಿತ ಲಸತ್ಕುಂಡಲಧರ, ತೃಣಾವರ್ತ ಪ್ರಾಣಾಂತಕರ, ತಾಪಸಜನ ಮನೋ 
ಲ್ಲಾಸಕೆರ, ತ್ರಿಭುವನ ಸಾರ್ವಭೌಮ ಶ್ರೀಕೃಷ್ಣ, ತವ ಸುಪ,ಭಾತಂ | 
ನಿರುವಮ ಶುಭಮಂಗಳಕರ, ನೃಗರಾಜ ಶಾಪಶಮನಕರ, ನೃ 
ಹಿತಕರ, ನಿಜತತ್ವ ನಿರೂಪಿತ ಗೀತೋಪದೇಶಕ ಶ್ರೀಕೃಷ್ಣ, ತವ ಸುಪ್ರಭಾತಂ । 


ಬ 
ಟಿತಕರ, ವಿಪ್ರವನಿತಾ ನಿವೇದಿತಾನ್ನ ಸಂತುಷ್ಟಿತ ಶ್ರೀಕೃಷ್ಣ, ತವ ಸುಪ್ರಭಾತಂ | 
ಸುರುಚಿರ ತಿಲಕಾಂಚಿತ ಶೋಭಾಕರ, ಸಾಂದಿಪಸುತ ಪುನರ್‌ಜೀವತಕರ, ಸೌಭವಿಮಾನಸ್ಥ 
ಸಾಲ್ವಾಧಮ ಧ್ವಂಸಕರ, ಸಮಯೋಜಿ 


ತ್‌ 
ಖ 


ಶಿಕ್ಷಾಕರ, ಉತ್ಕೃಷ್ಟ ಉದಾರಭಾವಪೂರಿತ ಶ್ರೀಕೃಷ್ಣ, ತವ ಸುಪ್ರಭಾತಂ 
ಮೃತ್ಯುಭಯ ಪರಿಹಾರ, ಮತಿಹೀನಜನಮನ ವಿದೂರ, ಮದಮತ್ತ ರಿಪುಗಣ ಭಯಂ 

ಕರ, ಮಂದಸ್ಥಿತಾನನ ಮುಕುಂದಮಾಧವ ಶ್ರೀಕೃಷ್ಣ, ತವ ಸುಪ್ರಭಾತಂ । 
ಶತಮದನ ಸುಂದರ, ಶೋಕಮೋಹ ಭಯಾಪಹರ, ಶೃಂಗಾರ ಲೀಲಾರಸಭರ, ಶ್ರೀ 

ವೈಷ್ಣವ ಶ್ರೀನಿವಾಸ ಭಕ್ತಿಮುಕ್ತಿ ವರಪ್ರಸಾದಕ ಶ್ರೀಕೃಷ್ಣ, ತವ ಸುಪ್ರಭಾತಂ । 
ಸತ್ಯಧರ್ಮಾನುಷ್ಠಾನುಕರ, ಸಿತದಸನ ಭಾಸುರ, ಸಖಸುಧಾಮ ಪ್ರಿಯಾಲಿಂಗಿತಕರ, 


ಉತ್ತಮೋತ್ತಮ ಪುರುಷಾಕಾರ, ಉಲೂಖಲ ನಿಬಂಧಿತಕರ, ಉನ್ನಾರ್ಗ ಪ್ರವರ್ತಿತ 


ಸಪಗಿರಿಸಿತ ವೆಂಕಟೇಶ ಅರ್ಚಾವತಾರ ಸ್ನರೂಪ ಶ್ರೀಕ್ಷಷ್ಣ, ತವ ಸುಪ್ರಭಾತಂ (೬11 
fl) ವ "ಲಿ 2 


(ಇತಿ ಶ್ರೀವೈಷ್ಣವ ಶ್ರೀನಿವಾಸ ವಿರಚಿತ ಶ್ರೀಕೃಷ್ಣ ಸುಪ್ರಭಾತಂ ಸಮಾಪಂ) 


ಶ್ರೀ ಶಾರದಾ ಸುಪ್ರಭಾತಂ ರಾಗ : ಬೌಳಿ 


ಶೋಕಮೋಹಭಯ ನಿವಾರಿತಾ, ಶುಕಸನಕಾದಿಯತಿವರ ಭಾವಿತಾ, ಶ್ರವಣಕೀರ್ತನಾದಿ 
ತೋಷಿತಾ, ಶುಭ್ರಶುಕ್ಲಾಂಬರಶೋಭಿತ ಶೃಂಗೇರಿ ಶಾರದಾಂಬಾ, ತವ ಸುಪ್ರಭಾತಂ 
ಪಾಕಶಾಸನಾದಿ ದೇವವಿನುಶಾ, ಪ್ರಣತಜನ ಪರಿಪಾಲಿತಾ, ಪರಮಾನುಗ್ರಹಭರಿತಾ, 
ಪಂಕಜಾಸನ ಪ್ರೀತಿಪಾತ್ರ ಪರದೇವಶಾಂಬಾ, ತವ ಸುಪ್ರಭಾತಂ | 
ಮೂಕವಾಕೃದಾನ ವಿಖ್ಯಾತಾ, ಮರಾಳಯಾನಾರೋಹಿತಾ, ಮುನಿಮನೋಲ್ಲಾಸಿತಾ, 
ಮಂದಾರ ಕುಸುಮಾರ್ಚಿತ ವರವಾಗ್ದೇವತಾಂಬಾ, ತವ ಸುಪ್ರಭಾತಂ | 
ರಾಕಾಶಶಿಕಲಾಯುಶಾ, ರಮಣಿಯ ಸುಚರಿತಾ, ರತ್ನಮಣಿಮಾಲಾಲಂಕೃತಾ, 
ರಾಜೀವಾಸನ ರಂಜಿತ ಜಗದಂಬಾ, ತವ ಸುಪ್ರಭಾತಂ WO 


6 


1.5 


ಆನಂದಾಮೃತ ವರ್ಷಿಣೀ, ಅಣಿಮಾದಿ ಸಿದ್ಧಿಪ್ರದಾಯಿನೀ, ಆಗಮನಿಗಮಾಂತ 
ರಂಗಿಣೀ, ಅನುಪಮಗುಣಶಾಲಿನೀ ಅಂಬುಜಾಸನ ರಾಜ್ಞೇ, ತವ ಸುಪ್ರಭಾತಂ | 
ಗಾನಕಲಾ ಪ್ರದರ್ಶಿನೀ, ಗಂಧಪುಷ್ಪಭರಿತಮಾಲಾ ಶೋಭಿನೀ, ಗಜರಾಜಗಾಮಿನೀ, 
ಗುರುತರ ಗದ್ಯಗೀತ ನಿರೂಪಿಣೀ ಶ್ರೀವಾಣೀ, ತವ ಸುಪ್ರಭಾತಂ । 
ಮಾನನೀಯ ಮೃದುಹಾಸಿನೀ, ಮುಕಿಮಾರ್ಗ ದರ್ಶಿನೀ, ಮಧುಕರ ವೇಣೀ, 
ಮಹನೀಯ ನಾರೀಶಿರೋಮಣೀ, ತವ ಸುಪ್ರಭಾತಂ | 
ವೇಣುಮೃದಂಗತಾಳಮೋದಿನೀ, ಏವಿಧ ವಾದ್ಯನಾದ ರಸಾಸ್ವಾದಿನೀ, ವಾಕ್ಯ 
ರಚನಾ ಶಕ್ತಿದಾಯಿನೀ, ವೀಣಾಪುಸಕಮಣಿಮಾಲಾದ್ಧತ ಪಾಣೀ, ತವ ಸುಪ್ರಭಾತಂ ೨11 


ಇತಿಹಾಸ ಪುರಾಣಾದಿ ವಿಶ್ವಾಸಿನೀ, ಇಹಪರಲೋಕ ಸುಖದಾಯಿನೀ, ಇನಕೋಟಿ 
ಸಂಕಾಶಿನೀ, ಈಪ್ಲಿತ ಫಲದಾಯಕಿ ಇಂದುಮತೀ, ತವ ಸುಪ್ರಭಾತಂ । 
ಕತಿಪಯಕಲಾವಿಭೂಷಿಣೀ, ಕಾವ್ಯನಾಟ್ಯಾಲಂಕಾರ ರಸಿಕರಂಜನೀ, ಕವಿಜನ 
ಭಾವನಾವೇಶಿನೀ, ಕಮನೀಯ ಕಾಂತಿಮತೀ, ತವ ಸುಪ್ರಭಾತಂ । 
ಚತುರ್ವರ್ಗ ಪುರುಷಾರ್ಥ ಪ್ರದಾಯಿನೀ, ಚಿಂತಿತಾರ್ಥದಾಯಿಕ ಚಿಂತಾಮಣೀ, 
ಚೈತನ್ಯೋಲ್ದಾಸಕಾರಿಣೀ, ಚೆತುರಾನನ ನಾಯಕೀ ಚಾರುಮತೀ, ತವ ಸುಪ್ರಭಾತಂ । 
ಸತತಾಶ್ರಿತಜನ ಪರಿಪಾಲಿನೀ, ಸತ್ವಗುಣಾಭಿಲಾಶಿನೀ, ಸತ್ಯಧರ್ಮೊಪದೇಶಿನೀ, 
ಸಕಲವಿದ್ಯಾ ವಿಶಾರದಾ ಸುಜ್ಞಾನಮತೀ, ತವ ಸುಪ್ರಭಾತಂ IA 


ಭರಿತ ಕರುಣಾಭವನೇ, ಭವಭಯಹರಣೇ, ಭಾಸುರ ರುಚಿಭರಣೇ, ಭೂರಿ 
ಭಾಗ್ಯದಾಯಕಿ ಭಗವತೀ, ತವ ಸುಪ್ರಭಾತಂ | 

ವರವಾಗ್ವಿ ಭೂಷಣೇ, ವರಮುನಿವಂದಿತ ಚರಣೇ, ವಿನತಾಶ್ರಿತಜನ ವರ 
ವಿತರಣೇ, ವನಜಾಸನಾದಿ ವಿನುತ ವೇದವತೀ, ತವ ಸುಪ್ರಭಾತಂ । 

ಏರಹತಾಪ ವಿದಾರಿಣೇ, ವಿಗಳಿತ ಮಾಯಾಕಾರ್ಯಾಚರಣೇ, ವಿಮಲ ವಿಜ್ಞಾನ 
ಪ್ರದಾಯಿನೇ, ವಿಶ್ವವಿಖ್ಯಾತಾ ವಿದ್ಯಾವತೀ, ಶವ ಸುಪ್ರಭಾತಂ । 

ಸರಸಿಜಲೋಚನೇ, ಸರಸೀರುಹಾಸನೇ, ಸುರುಚಿರ ರದನೇ, ಸಕಲ 
ಸೌಭಾಗ್ಯದಾಯಕಿ ಸರಸ್ವತೀ, ತವ ಸುಪ್ರಭಾತಂ (© 


(ಇತಿ ಶ್ರೀವೈಷ್ಣವ ಶ್ರೀನಿವಾಸ ವಿರಚಿತ ಶ್ರೀಶಾರದಾ ಸುಪ್ರಭಾತಂ ಸಮಾಪಂ) 


ಶ್ರೀ ಮಹಾಲಕ್ಷ್ಮೀ ಸುಪ್ರಭಾತಂ ರಾಗ : ಬೌಳಿ 
ಕ್ಷೀರಸಾಗರ ನಂದಿನೀ, ಶ್ರಿತಜನಪೋಷಿಣೀ, ಶ್ರಾವಣ ಶುಕ್ರವಾರ ವ್ರತಫಲದಾಯಿನೀ, 
ಶ್ರೀಮಹಾವಿಷ್ಣುವಕ್ಟೋವಿಹಾರಿಣೀ ಶ್ರೀ ಮಹಾಲಕ್ಷ್ಮೀ, ತವ ಸುಪ್ರಭಾತಂ | 


7 


1.6 


ದಾರಿದ್ರ ,ದುಃಖುದಿ ನಿವಾರಿಣೀ, ಧನಧಾನ್ನಸಂಪತ್ರದಾಯಿನೀ, ದುರಿತೋಪಹಾರಿಣೀ, 
[3] KS ಮು 
ದಯಾನಿಧಿ ದಾಮೋದರ ಸಹಧರ್ಮಿಣೀ ಧನಲಕ್ಷ್ಮೀ, ತವ ಸುಪ್ರಭಾತಂ | 


ಭೂರಿಶುಭಮಂಗಳಕಾರಿಣೇ, ಭೂಸುರಾದಿ ಭಾವಿತ ಮಾನಿನೀ, ಭಾನುಕೋಟಿ ಸಂ 


ಕಾಶಿನೀ, ಭವಭಯಹರ ಭೂಪಾಲ ಭಾಮಾಮಣೀ ಭಾಗ್ಯಲಕ್ಷ್ಮೀ, ತವ ಸುಪ್ರಭಾತಂ | 
ವಾರಿಜಾಸನ ಜನನೀ, ವರಮುನಿವಂದಿತ ವರಮರ್ಣಿನೀ, ವಾಸವಾದ್ರಮರನುತ ಪರಮ 


ಟು 
ಪಾವನೀ, ವೈಕುಂಠ ವಾಸುದೇವ ಮನೋವಿಕಾಸಿನೀ ವರಲಕಿ , ತವ ಸುಪ್ರಭಾತಂ ॥೧॥ 


ಅಂತರ್ಹೋತಿ ಸ್ವರೂಪಿಣೀ, ಅಮಿತಾನಂದಾಮೃತ ವರ್ಷಿಣೀ, ಅನುಪಮಾನುರಾಗಾನ್ಲಿತ 


ವೀಕಿಣೀ, ಅಂಬುಧಿಶಯನ ಅಂಬುಜನಾಭ ಆತಾಧಾರಿಣೀ ಅನಂತಲಕಿ , ತವ ಸುಪ.ಬಾತಂ 
w ಕ ಸಾ ಬಟ) ೨ 


ಕಂಜದಳಾಯತಲೋಚನೀ, ಕರುಣಾರಸಪ್ರವಾಹಿನೀ, ಕಮನೀಯ ಕುಂತಲವೇಣೀ । 
ಕರುಣಾಬ್ದಿ ಕೇಶವ ಕಾಂತಾಮಣೇ ಕನಕಲಕ್ಷ್ಮೀ, ತವ ಸುಪ್ರಭಾತಂ । 

ಗಂಧ ಸುಗಂಧಾದಿ ಸುವಾಸಿನೀ, ಗಾಂಗೇಯ ವಸನಧಾರಿಣೀ, ಗುರುತರ ವರವಿತರಣಾ 

ನಿಲಾಶಿನೀ, ಗರುಡಗಮನ ಗದಾಗ್ರಜ ಗೃಹಿಣೀ ಗಜಲಕ್ಷ್ಮೀ, ತವ ಸುಪ್ರಭಾತಂ | 


್ಲಿ 


ಮಂಜುಳಾಭರಣ ಭೂಷಿಣೀ, ಮೃದುಮಧುರ ಭಾಷಿಣೀ, ಮಹಾಪಾಪ ವಿಮೋಚನೀ,. 
ಮಧುಕೈಟಭಾರಿ ಮಾಧವ ಮನೋನ್ಮಣೀ ಮೋಕ್ಟಲಕ್ಷ್ಮೀ, ತವ ಸುಪ್ರಭಾತಂ 10 


ಪುಂಡರೀಕ ಪ್ರಭಾಪೀಠಾಸಿನೀ, ಪಾದಪಂಕಜ ನತಜನಪಾಲಿನೀ, ಪತಿವ್ರತಾ ಶಿರೋಮಣೀ, 
ಪ್ರಣತಜನಪರಿಪಾಲಕ ವರದರಾಜ ಪ್ರಿಯಪ್ರಣಯಿನೀಪೆರುನ್‌ದೇವೀ, ತವ ಸುಪ್ರಭಾತಂ । 
ರಂಜಿತ ಕಮಲದೃತಪಾಣೀ, ರಮ್ಯರತ್ನಕಂಚುಕಥಾರಿಣೀ, ರಾಜಾಧಿರಾಜಾರ್ಜಿತ 
ಚರಣನಳಿನೀ, ರಾಜೀವಲೋಚನ ರಮಣೀ ರಮಾದೇವಿ, ತವ ಸುಪ್ರಭಾತಂ । 
ಶ್ರಂಗಾರಲೀಲಾ ವಿನೋದಿನೀ, ಶಾಂತಶೀಲಸೌಮ್ಯತಾದಿ ಸದ್ಗುಣಶಾಲಿನೀ, ಶಂಖನಿ 
ನಾದಮೋದಿನೀ, ಶರಣಾರ್ತಿಹರಶಾರ್ಜ್ಲಧರಪೃತ್ಯಮಲವಾಸಿನೀ ಶ್ರೀದೇವಿ, ತವಸುಪ್ರಭಾತಂ 
ಸಂತಾನ ಸೌಭಾಗ್ಯದಾಯಿನೀ, ಸುಮಾಂಗಲ್ಯಾದಿ ಶೋಭಿನೀ, ಸಂತಸಾಧುಜನಾಖಿ 
ಲಾದರಣೀ, ಸೇತುರಾಮ ಅಂತರಂಗಿಣೀ ಸೀತಾಲಕ್ಷ್ಮೀ, ತವ ಸುಪ್ರಭಾತಂ ॥8.॥ 


(ಇತಿ ಶ್ರೀವೈಷ್ಣದ ಶ್ರೀನಿವಾಸ ವಿರಚಿತ ಶ್ರೀಮಹಾಲಕ್ಷ್ಮೀ ಸುಪ್ರಭಾತಂ ಸಮಾಪುಂ) 


ಪಾರ್ವತೀ ಪರಮೇಶ್ವರೀ ಸುಪ್ರಭಾತಂ ರಾಗ : ಬೌಳಿ 

ಆರಾಧಿತಾಖಿಲ ಜನಾಭೀಷ್ಟಕರೀ, ಅಮಿತಾನಂದಕರೀ, ಅಭಯಂಕರೀ, ಆದಿಪರಾಶಕ್ತಿ 
ಅಖಿಲಾಂಡೇಶ್ವರೀ, ತವ ಸುಪ್ರಭಾತಂ । 

ಚಾರುಶಶಾಂಕ ಕಲಾಧರೀ, ಬೆಂಡಮುಂಡರಿಪುಕ್ಷಯಕರೀ, ಚಂಪಕಸುಮ ಮಾಲಾಧರೀ, 
ಚಂದ್ರಚೂಡನಾರೀ ಶ್ರೀಚಾಮುಂಡೇಶ್ವರೀ, ತವ ಸುಪ್ರಭಾತಂ । 


8 


ಭಾಗೀರಥೀಧರ ಪ್ರಿಯಕರೀ ಭುವನೇಶ್ವರೀ, ತವ ಸುಪ್ರಭಾತಂ । 


ಶಾರೀರಕರೋಗ ನ ಶಾಂತಿ ಕಿಸುಖದಾಯಕಕರೀ, ಶಕ್ತಿಯುಕಿ ಪ್ರದಾನಕರೀ, 


ಪಿ 
ಚಿದಂಬರ ನಟರಾಜ ಮನೋಹರೀ ಶಿವಕಾಮೇಶ್ವ ರೀ, ತವಸು ಸುಪ್ರಭಾತಂ ॥೧॥ 


ಭೂರಿಕೃಪಾಸಾಗರೀ, ಭವಪಾಶ ಛೇದನಕರೀ, ಭವ್ವಸೌಭಾಗ. ಸುಗುಣಾಕರೀ, 


ಉರ್ವೀಜನ ಪಾಲನಕರೀ, ಉನ್ನತೋನ್ನತ ಮಹಿಮಾತಿಶಯಕರೀ, ಉನ್ನಾರ್ಗ ಪ್ರವರ್ತಕ 
ಶಿಕ್ಷಾಕರೀ, Siti ಪೃದಾಗಾರೀ ಉಮಾಮಹೇಶ್ವರೀ, ಶವ ಸುಪ್ರಭಾತಂ | 


ಪವಿತ್ರಾತ್ಮಸಂಧಾನಕರೀ, ಪರಮಾನುಗ್ರಹಕರೀ, ಪರಿಪರಿಲೀಲಾ ಪ್ರದರ್ಶನಕರೀ, 
ಪಶುಪಶಿಪ್ರಾಣಕಾಂತಾ ಪಾರ್ವತೀಪರಮೇಶ್ವ ರೀ, ತವ ಸುಪ,ಬಾತಂ | 


0 


ಯ ಈ 
ಸಿ| [) 
ತತ್ವಜ್ಞಾನಾ ನಾಧಾರಕರೀ, ತರಳಿತ ಕುಂತಲಭರೀ, ತಂತ ಶ್ರಮಂತ್ರ ಬೀಜಾಂಕುರೀ, 
ತ್ರಿಪುರಾಂತಕ ಮನೋಲ್ಲಾಸಕರೀ ಶ್ರಿ ಲೋಕೇಶ್ವ ರೀ, ತವ ಸುಪ್ರಭಾತಂ | 


ರವಿಶತಕೋಟಿ ಭಾಸ್ವ ರೀ, ರತ್ನಮಾಲಾಗಳ ಚೋಟು ರುದ್ರಾರ್ಗನಾರೀಶ್ವ ದೀ, 
ಬಂದನ ಶ್ರೀರಾಜರಾಜೇಶ್ವ ರೀ, ತವ ಸುಪ್ರಭಾತಂ ॥[೨॥। 


ಏಕಾನೇಕಾಕ್ಟರೀ, ಏಣಾಂಕಯುತ ಜಟಾಜೂಟ ಮಕುಟಧರೀ, ಏಕಾನಂದಾಮೃತರುರೀ, 
ಏಕಾಮ್ರೇಶ ಗೃಹೇಶ್ವರೀ ಕಂಚಿಕಾಮಾಕ್ಲೀ, ತವ ಸುಪ್ರಭಾತಂ | 
ನಾಕಾಧಿಪನುತ ಪದಕರೀ, ನಂದಾತ್ಮಜ ಸೋದರೀ, ನಾದಸುಧಾರಸಾಸ್ವಾದಿತಕರೀ, 
ನಾಗನಗರ ನೀಲಲೋಹಿತನಾರೀ ನೀಲಾಯತಾಕ್ಷೀ, ತವ ಸುಪ್ರಭಾತಂ | 
ವಿಕಾಸಮಾನ ಚರಣಾರವಿಂದಕರೀ, ವೀಣಾಗಾನ ವಿನೋದಕರೀ, ವಿಶ್ವೇಶ್ವರ ಮನಃ 
ಪ್ರಸಾದನಕರೀ, ಕಾಶೀ ಅನ್ನಪೂರ್ಣೇ ವಿಶಾಲಾಕ್ಷೀ, ತವ ಸುಪ್ರಭಾತಂ । 
ಸಾಕ್ಟಾನ್ನೋಕ್ಷಕರೀ, ಸಚ್ಚಿದಾನಂದಲಹರೀ, ಸುಖಸಂಪತ್ಚದಾನಕರೀ, 
ಸೋಮಸುಂದರೇಶ್ವರ ಸಹಚರೀ ಮಧುರೈ ಮಾನಾಕ್ಷೀ, ತವ ಸುಪ್ರಭಾತಂ ॥1೩॥ 


ಅರುಣಾರವಿಂದ ಲೋಚನೀ, ಆಶ್ರಿತಜನ ಪರಿಪಾಲಿನೀ, ಅದ್ರಿರಾಜ ನಂದಿನೀ, 
ಮಯೂರನಾಥ ಮನರಂಜಿತ ಅಭಯಾಂಜಿಕಾ, ತವ ಸುಪ್ರಭಾತಂ । 
ಕರುಣಾಮೃತವಾಹಿನೀ, ಕನಕಮಣಿ ಮಕುಟಧಾರಿಣೀ, ಕೋಮಲ ಕುಂತಲವೇಣೀ, 
ತ್ಯಾಗರಾಜ ಮನೋಲ್ಲಾಸಿತ ಕಮಲಾಂಬಿಕಾ, ತವ ಸುಪ್ರಭಾತಂ । 
ಆಭರಣಾದಿ ಭೂಷಿಣೀ, ಭವರೋಗ ನಿವಾರಿಣೀ, ಭಾವರಾಗತಾಳಮೋದಿನೀ, 
ವೈದೀಶ್ವರಕ್ಷೇತ್ರ ವೈದ್ಯನಾಥಸಹ ವಿರಾಜಿತ ಬಾಲಾಂಬಿಕಾ, ತವ ಸುಪ್ರಭಾತಂ | 
ಶರಣಾರ್ತಿ ವಿಭಂಜನೀ, ಶೂರದಾನವ ಸಂಹಾರಿಣೀ, ಶೋಕಮೋಹಭಯಾಪ 
ಹಾರಿಣೀ, ಶ್ರೀಶೈಲ ಮಲ್ಲಿಕಾರ್ಜುನಾಲಿಂಗಿತ ಭ್ರಮರಾಂಬಿಕಾ, ತವ ಸುಪ್ರಭಾತಂ ॥॥ ' 


9 


ಕಂಜಲೋಚನೀ, ಕನಕಾಂಬರ ಕಂಚುಕಧಾರಿಣೀ, ಕಲಿಕಲುಷಹಾರಿಣೀ, 
ಕೈಲಾಸನಾಥಪ್ರಿಯ ಸಾರೀಶಿರೋಮಣೀ ಕಾತ್ಯಾಯನೀ, ತವ ಸುಪ್ರಭಾತಂ । 
ಕುಂಜರಗಾಮಿನೀ, ಕಪಾಲಶೂಲಿನೀ, ಖಳಸಮೂಹ ಸಂಹಾರಿಣೀ, 
ಕಾಳಿಕಾಸ್ವರೂಪ ಅಂಬಾಭವಾನೀ, ತವ ಸುಪ್ರಭಾತಂ | 
ಪೆಂಚನದೀಶೋಲ್ಲಾಸಿನೀ, ಪದ್ಗರಾಗಮಣಿಮಾಲಿನೀ, ಪದ್ಧಗಂಧಿನೀ, 
ಪ್ರಣತಜನ ಪರಿಪಾಲಿತ ಧರ್ಮಸಂವರ್ಧನೀ, ತವ ಸುಪ್ರಭಾತಂ | 
ಮಂಜುಸಂಭಾಷಿಣೀ, ಮಧುಕರವೇಣೀ, ಮಂಗಳಮಾಂಗಲ್ಯಧಾರಿಣೀ, 
ಹರಹರ ಮಹಾದೇವ ಮನಮೋಹಿನೀ, ತವ ಸುಪ್ರಭಾತಂ 11211 


ಕುಂದಮುಕುಳನಿಭ ರದನೇ, ಕಾಮಕ್ರೋಧಾದಿ ಶಮನೇ, ಕದಂಬಕಾನನ ವಿಲಾಸಿನೇ, 
ಕಾಳೆಹಸ್ಸೀಶ ಹೃದಯಾಬ್ಜ ಸದನೇ, ತವ ಸುಪ್ರಭಾತಂ । 

ಮಂದಹಾಸಯುತ ವದನೇ, ಮದಮತ್ತ ಮಹಿಷಾಸುರ ದಮನೇ, ಮಾನನೀಯ ವರಾಂಗನೇ, 
ಮಹೇಶ್ವರ ಮನಮೋದಿತ ಮೃದುಗದನೇ, ತವ ಸುಪ್ರಭಾತಂ | 

ಶೃಂಗಾರಾಶ್ರಯ ಮಂದಹಸನೇ, ಶ್ಯಾಮಕಮಲ ನಯನೇ, ಶುಭಮಂಗಳಕರಣೇ, ಶಂಭೋ 
ಶಂಕರ ಶರಣಾಗತನುತ ಚರಣೇ, ತವ ಸುಪ್ರಭಾತಂ | 

ಸಂತತೋಪಾಸಿತ ಮುನಿವರ ಶರಣೇ, ಸುಜನಮನೋಭಿಲಶಿತ ವರವಿತರಣೇ, ಸಕಲ 
ಸಂತಾಪ ನಿವಾರಿಣೇ, ಸದಾಶಿವ ಸುಖಸ್ಫೂರ್ತಿಕಾರಿಣೇ, ತವ ಸುಪ್ರಭಾತಂ ॥೬॥ 


ನವಚಂಪಕ ನಾಸಿಕೇ, ನತಜನ ಕಲ್ಪಲತಿಕೇ, ನಿತ್ಯಾನಂದಾತ್ಮಿಕೇ, ನಾಗಭೂಷಣ 
ಮನಪ್ರಪುಲ್ಲಕೇ ನಿಲೋತ್ಸಲನಾಯಿಕೇ, ತವ ಸುಪ್ರಭಾತಂ | 

ಭವಸಾಗರ ತಾರಕೇ, ಭಾವರಾಗತಾಳ ರಸಿಕೇ, ಭುವನತ್ರಯ ಮಾತಶೃಕೇ, 
ಬೃಹದೀಶ್ವರ ಹೃಶ್ಚಂಜರಶುಕೇ ಬೃಹನ್ನಾಯಿಕೇ, ತವ ಸುಪ್ರಭಾತಂ | 

ಏವಿಧಾರ್ಥಫಲ ಪ್ರದಾಯಿಕೇ, ವಿಕಳೇಬರ ಮುಕಿದಾಯಿಕೇ, ವಿಮಲ ವಿಜ್ಞಾನ 
ಪ್ರಕಾಶಕೇ, ವಾಮದೇವ ಪ್ರಾಣನಾಯಿಕೇ ವಿಜಯಾಂಬಿಕೇ, ತವ ಸುಪ್ರಭಾತಂ | 

ಸರ್ವಸಿದ್ಧಿ ಪ್ರದಾಯಿಕೇ, ಸಕಲ ಲೋಕ ನಿಯಾಮಕೇ, ಸಾಧುಜನಾಭೀಷ್ಟದಾಯಿಕೇ, 

ಸ್ಫರಹರಶಿವಸಂಗತ ಸೌಂದರ್ಯನಾಯಿಕೇ, ತವ ಸುಪ್ರಭಾತಂ Hel 


೬ 
ಕುಂಕುಮ ಕಸ್ರೂರೀ ತಿಲಕಾಂಚಿತ ಫಾಲೇ, ಕಮನೀಯ ಕನಕಮಯ ಚೇಲೇ, ಕಲ್ಯಾಣಗುಣ 
ಶೀಲೇ, ಕಪಾಲೇಶ್ವರಲೋಲೇ ಕಮಲೇ, ತವ ಸುಪ್ರಭಾತಂ | 
ಪಂಕಜನಯನ ವಿಶಾಲೇ, ಪದ್ಮರಾಗಮಣಿಮೇಖಲೇ, ಪರಮಾದ್ಭುತ ಲೀಲೇ, ಪರಮೇಶ್ವರ 
ಪ್ರಣಯಿತ ಶೃಂಗಾರಬಾಲೇ, ತವ ಸುಪ್ರಭಾತಂ | 


10 


ರಂಜಿತ ಪದಕಮಲೇ, ರಮಣೀಯ ಕಪೋಲೇ, ರಾರಾಜಿಪ ವಿಲುಲಿತ ಕುಂಡಲೇ, 
ರತಿಪತಿಹರ ಮಾನಸಮರಾಲೇ, ತವ ಸುಪ್ರಭಾತಂ । 

ಸಂಕಲ್ಪ ವಿಕಲ್ಪಾತ್ತಕ ಚಿತವೃತಿಜಾಲೇ, ಸುಜನಾನುಕೂಲೇ, ಸುರರಿಪುಕುಲ ಕಾಲೇ, 
ಸಾಂಬಸದಾಶಿವ ಸಂಮೋದಿತ ಶ್ಯಾಮಳೇ, ತವ ಸುಪ್ರಭಾತಂ 1೮ 


(ಇತಿ ಶ್ರೀವೈಷ್ಣವ ಶ್ರೀನಿವಾಸ ವಿರಚಿತ ಪಾರ್ವತೀ-ಹರಮೇಶ್ವರೀ ಸುಪ್ರಭಾತಂ ಸಮಾಪ್ಪಂ) 


pe] 


1-7 ನಾರಾಯಣ ಮಂಗಳಾಶಾಸನಂ ರಾಗಮಾಲಿಕಾ 

ಧನ್ಯಾಸಿ 

ನಾನಾ ಮಂಜುಳಾಭರಣ ವಿಭೂಷ, ಭಕ್ತಜನ ಸಂತೋಷ, ಶಮಿತ ಭವಪಾಶ, 
ಶೇಷಾಚಲವಾಸ ವೆಂಕಟೇಶ; ಜಯಮಂಗಳಂ । 

ದೀನಾರ್ತಿಹರ ವಿಖ್ಯಾತ, ಸೇವಕಜನ ಸುಖಧಾತ, ಮೋದಿತ ಗುಣಗಾನಗೀತ, 
ಕಾವೇರಿಶಟಸ್ಥಿತ ಕಸೂರೀ ರಂಗನಾಥ; ಶುಭಮಂಗಳಂ । 

ಜ್ಞಾನೋಪದೇಶ, ಭಕ್ತಮನೋಭಿಲಾಶ, ನತಜನ ಪರಿಪೋಷ, 
ಪೆರುನ್‌ದೇವೀಪ್ರಾಣೇಶ ಕಂಚೀವರದ; ಜಯಮಂಗಳಂ । 

ಭಾನುಶತಕೋಟಿಭಾಸ, ಭಾಗವತ ಭಾವನಾವೇಶ, ಕಲುಷಗಿರಿ ಕುಲೀಶ, 
ವರಯದುಶೈಲಾಧೀಶ ನಾರಾಯಣ; ನಿತ್ಯ ಶುಭಮಂಗಳಂ (1೧! 


ಬೌಳಿ 

ಆರಾಧಿತಾಖಿಲಜನ ಸುಲಭ, ಭೂರಮಾಮನೋವಲ್ಲಭ, ಸುವರ್ಣಾಭ, 
ಸ್ಯಾನಂದನಗರಿ ಅನಂತಪದ್ಮನಾಭ; ಜಯಮಂಗಳಂ । 

ಭೂರಿ ಕೃಪಾಪಾಂಗ, ಪರಿಲಸಿತ ಶುಭಾಂಗ, ಭಕಹೃದಯಾಬ್ಜ ಭೃಂಗ, 
ಪಂಡರಾಪುರ ಪಾಂಡುರಂಗ; ಶುಭಮಂಗಳಂ । 

ವಾರಿಧೀತನಯಾಧವ, ಅತ್ಯಾನಂದ ನಿತ್ಯೋತ್ಸವ ವೈಭವ, ಅಮಿತ ಸುವಿಭವ, 
ಬೇಲೂರು ಚೆನ್ನಕೇಶವ; ಜಯಮಂಗಳಂ | 

ವೀರಾತಿಶಯ ಬಲಭದ್ರಸಮೇಶ, ನಾರೀಮಣೀ ಸುಭದ್ರಾಸಹಿತ, ಪುನೀತ, 
ಪೂರೀಪುರಾಲಯ ಜಗನ್ನಾಥ; ನಿತ್ಯ ಶುಭಮಂಗಳಂ 1೨11 


ಆರಭಿ 


ನಾಮಜಪಕೀರ್ತನಸತ್ಯಥಾಶ್ರವಣಾದಿತೋಷ, ಹರನಿಖಿಲದೋಷ, ರಹಿತದ್ವೇಷ, 
ಕೇರಳದೇಶ ಗುರುಪವನಪುರಾಧೀಶ; ಜಯಮಂಗಳಂ । 


11 


ವಿಜೇತ, ಭವಾಂಬುಧಿಪೋತ, ಅಮಿತ ಪುಣ್ಯೋಪೇತ, 


ಯೋಗರತ ಬದರೀನಾಥ; ಶುಭಮಂಗಳಂ | 
ಕೋಮಲ ಚರಣಾರವಿಂದ, ಚಂದನಾದಿ ಸುಗಂಧ, ಪರಿವೃತ ಮುನಿಬ್ಬಂದ, 
ಸಚ್ಚಿದಾನಂದ ಮುಕುಂದ; ಜಯಮಂಗಳಂ । 
ಸಾಮನಿಗಮಾದಿ ಸುತಿಪಾತ್ರ ಸು 
ಆತ್ರಿಅನುಸೂಯಪುತ್ರ ದತಾತ್ರೇಯ; ನಿತ್ಯ ಶುಭಮಂಗಳಂ | 112.11 


ತ 


ಹಟ 
ಸಂತ 


ಶರದಿ 


CL 


ದು ಸಮಾನನ, ದಾವಾನಲ ದುರಿತ ಕಾನನ, ಮುನಿಜನ ಭಾವನ, 
ಮನಮೋಹನ ಜನಾರ್ದನ; ಜಯಮಂಗಳಂ | 
ರವಿಂದಲೋಚನ, ಖಗರಾಜವಾಹನ, ವಿಶ್ವಪಾಲನ, 
ವೈಕುಂಠಸದನ ಮಧುಸೂದನ; ಶುಭಮಂಗಳಂ | 
ಸರಸಗಾನ ವಿನೋದ, ವೇದನಾದಮೋದ, ಸಾಧುಮನರಂಜಿತಪಾದ, 
ರಾಧಾಮಾಧವ ಗೋವಿಂದ; ಜಯಮಂಗಳಂ 
ನಿರವಧಿಕ ಕಾಮೋದ್ಭವಕಾರಕ, ಸುಧಾಮೃತ ವಿಭಾಜಕ, ಅಸುರಗಣ ವಂಚಕ, 
ಮಾಯಾಮಯ ಮೋಹಿನೀರೂಪಕ; ನಿತ್ಯ ಶುಭಮಂಗಳಂ HOI 


Lo 


ಭಾಗೇಶ್ನರಿ 
ಪಾರರಹಿತಪ ಶ್ರಲಯಾಂಬುಧಿ ಸಂಚಾರ, ಸಪ್ತಯಷಿಗೋಚರ, ಅತುಲಿತ ವೇದೋದ್ದಾರ, 
ತ್‌ ಮತ್ತ್ಯಾಕಾರ; ಜಯಮಂಗಳಂ | 

oe ' ಮಂದರಗಿರಿದ್ದತ, ಶ್ಲಸಿತ ನಿಮಾಲಿತ, 
ಮಹೋನ್ನತ. ಆದಿಕಚ್ಛಪ; ಶುಭಮಂಗಳಂ | 

ವೀರ್ಯಮದೋತ್ಯತ್ತ ದಿತಿಸುತಹರ, ಮೇದಿನೀ ಶೃಂಗತಲಧರ, ಘುರ್ಫುರ, 
ಸಾಟಿ "ಶೂಕರೆ; ಜಯಮಂಗಳಂ । 

ಘೋರಕನಕಶಶಿಪು ಕ್ರೊ ಡಭಿನ್ನಕ, ಧೀರ ಪ್ರಹ್ಲಾದ ರಕ್ಷಕ, ದೀನಪಾಲಕ, 
AE ನರಸಿಂಹ; ನಿತ್ಯ ತುಭಮಂಗಳಂ 118911 


ದೇಶ್‌ 

ಶೀಲಬಲಿ ವಂದಿತ ಪಾವನ, ಲೀಲಾ ವಿಶ್ವರೂಪ ದರ್ಶನ, ಅದಿತಿನಂದನ, 
ಬಾಲವಟು ವಾಮನ; ಜಯಮಂಗಳಂ । 

ಪಾಲಿತ ದೀನಜನ, ಖಳನ್ಸಪಕುಲ ಭಂಜನ, ಮುನಿವರ ನಮನ, 
ಭೈರವ ಭೃಗುನಂದನ; ಶುಭಮಂಗಳಂ । 


12 


1.8 


ಲಿವಾನರ ಏದಳನ, ಸಪ್ಪಸಾಲ ಸಮುಚ್ಛೆ ದನ, ರಾವಣಾಸು ರ ಮಥನ, 
ನ ಲೀರಮಣ ರಾಮ; NS | 
ನೀಲನೀರದಶ್ಯಾಮ, ಯದುಕುಲಸೋಮ, ರಿಪುಗಣಭೀಮ, 


ವಿಶ ಜಾ ಣದ ಶ್ರೀಕೃಷ್ಣ; ನಿತ್ಯ ಶುಭಮಂಗಳಂ |೬| 


ಖಪ್ತೆಸಾ 


ಕಲುಷವಿದೂರ, ಸಕಲಜೀವ ದಯಾಪರ, ಯಾಗಯಜ್ಞ ನಿಷೇಧಕರ, 
ಶಾಂತಾಕಾರ ಬುದ್ಧದೇವ; ಜಯಮಂಗಳಂ ॥ 

ಕಲಿಯುಗಾಂತ ಗೋಚರ, ಖಡ್ಗಾಯುಧಕರ, ಖಳನೃಪಹರ, 

ಅಶ್ವಾರೂಢ ಕಲ್ಕಿಶರೀರ; ಶುಭಮಂಗಳಂ I 

ಜಲಧಿಶಯನ, ರವಿಚಂದ್ರವಿಲೋಚನ, ಪಾಪವಿಮೋಚನ, 
ಪತಿತಪಾವನ ಲಕ್ಷ್ಮೀನಾರಾಯಣ; ಜಯಮಂಗಳಂ । 

ನಳಿನಾಸನ, ಫಣಿಭೂಷಣ, ಪಾಕಶಾಸನ, ಸಕಲಮುನಿಜನ ನಿತ್ಯೋಪಾಸಿತ 
ವರಸುಗುಣ ವಾಸುದೇವ; ನಿತ್ಯ ಶುಭಮಂಗಳಂ HE 


ಜಯ ಮಂಗಳಂ; ಜಯ ಜಯ ಮಂಗಳಂ; ನಿತ್ಯ ಶುಭಮಂಗಳಂ ॥ 
(ಇತಿ ಶ್ರೀವೈಷ್ಣವ ಶ್ರೀನಿವಾಸ ವಿರಚಿತ ನಾರಾಯಣ ಮಂಗಳಾಶಾಸನಂ ಸಮಾಪಂ) 


ದಶಾವತಾರ ನಾರಾಯಣಾಭಿವಂದನಂ ರಾಗ : ಮಧ್ಯಮಾವತಿ 


ನಮೋಸ್ತು ಕಲ್ಬಾಂಬುಧಿ ಮಹಾಮತ್ಸ್ಯರೂಪಾ 

ನಮೋಸು. ಮಹೋನ ತ ಮಂಧರವುರ ಹ [ 

ನಮೋಸ್ತು ಮೇದಿನೀಶೃಂಗತಲ ಮಹಾಬಲ ಶೂಕರಾಯ । 

ನಮೋಸ್ತು ಕನ ಕಶಿಪು ವಕ್ಷಸಳಭೇದಕ ನರಸಿಂಹಾಯ On 


ನಮೋಸ್ತು ಬಾಲವಟುವೇಷಧರ ವಾಮನಾಯ । 
ನಮೋಸ್ತು ಕ್ಚತ್ರಿಯಾಂತಕ ಬೈರವ ಭಾರ್ಗವಾಯ । 
ನಮೋಸ್ತು ದಶರಥಾತ್ಮಜ ಜಾನಕೀಕಾಂತಾಯ । 


. ನಮೋಸ್ತು ದೇವಿಕೀನಂದನ ದ್ವಾರಕಾಪುರಾಧಿಪಾಯ 1911 


ನಮೋಸ್ತು ಸರ್ವಭೂತ ದಯಾಪರ ಬುದ್ಧದೇವಾಯ | 

ನಮೋಸ್ತು ಖಳನೃಪಹರ ಅಶ್ವಾರೂಢ ಕಲ್ಕಿಶರೀರಾಯ I 

ನಮೋಸ್ತು, ಇತಿ ಜ್‌ "ರೂಪಧರ ಸಾನುನ | 

ನಮೋಸ್ತು ವರವೈಷ್ಣವ ಶಿ ಶ್ರೀನಿವಾಸಾರ್ಚಿತ ಚರಣಾಂಬುಜಾಯ Ha 


(ಇತಿ ಶ್ರೀವೈಷ್ಣವ ಶ್ರೀನಿವಾಸ ವಿರಚಿತ ಶ್ರೀಮನ್ನಾರಾಯಣಾಭಿವಂದನಂ ಸಮಾಪುಂ) 


13 


1.9 


ರಾಮಾಭಿವಂದನಂ ರಾಗಮಾಲಿಕಾ 


ಬೌಳಿ 

ರಘುಕುಲೋತ್ತಮ ದಶರಥನಂದನ ರಾಮಚಂದ್ರಾಯ ನಮೋ ನಮೋ | 
ದೇವೀ ಕೌಸಲ್ಯಾತಿಶಯ ಪುತ್ರವಾತ್ತಲ್ಧ ಕಾರಕಾಯ ನಮೋ ನಮೋ | 
ಪ್ರಶಸ್ತ ಭ್ರಾತ್ಮೃಭರತಲಕ್ಷಣಶತ್ರುಘ್ನ ಸಮೇತಾಯ ನಮೋ ನಮೋ | 


ಸಾಕೇತಜನ ಮನರಂಜನ ಸುಂದರೆ ಬಾಲಕಾಯ ನಮೋ ನಮಃ 1೧/| 


ಆರಭಿ 

ಕುತಿಕಸುತಾರ್ಪಿತ ಸಮಸ್ತ ದಿವ್ಯಾಸ್ತ್ರ ವಿಶಾರದಾಯ ನಮೋ ನಮೋ | 
ಸಹಸ್ರಗಜಬಲ ಭಯಾನಕ ತಾಟಕಾ ವಿಭಂಜನಾಯ ನಮೋ ನಮೋ | 
ಸುಬಾಹ್ವಾದಿ ಮುವಿಜನರಿಪುಗಣ ವಿದಾರಾಯ ನಮೋ ನಮೋ | 
ವರಮುನಿವಿಶ್ವಾಮಿತ್ರಸವನ ನಿರ್ವಿಘ್ನ ಪರಿಸಮಾಪಕಾರಕಾಯ ನಮೋ ನಮಃ 11೨।| 


ಮೋಹನ 

ಅಹಲ್ಯಾಶಾಪ ಶಮನಕರ ಪೂಜ್ಯಚರಣಾರವಿಂದಾಯ ನಮೋ ನಮೋ | 
ಪಶುಪತಿ ಮಹಾಧನುರ್ಭಂಜನಾದ್ಭುತೆ ವೀರ್ಯಾಯ ನಮೋ ನಮೋ | 
ಸರ್ವಾಭರಣಾಲಂಕೃತ ಕನ್ಯಾರತ್ನ ಜಾನಕೀ ಪಾಣಿಗ್ರಹಣಾಯ ನಮೋ ನಮೋ । 
ಬೈರವ ಭಾರ್ಗವ ದರ್ಪಖಂಡನ ವಿಷ್ಣುಜಾಪಧರಣಾಯ ನಮೋ ನಮಃ ॥॥೩॥ 


ಬೇಹಾಗ್‌ 

ಪಿತ್ಳೃವಚನಪಾಲನಾರ್ಥ ಜಟಾವಲ್ಕಧರ ವಿಪಿನವಾಸಾಯ ನಮೋ ನಮೋ | 
ನಿಜಭಕ್ತ ಗುಹರಾಜಾತಿಥ್ಯಾತ್ಯಂತಾದರ ಸ್ವೀಕರಣಾಯ ನಮೋ ನಮೋ | 
ಸಜಲಭರ ಪವಿತ್ರಗಂಗಾತರಂಗಿಣಿ ತಾರಣಾಯ ನಮೋ ನಮೋ | 
ಭರದ್ವಾಜಮುನಿವಿದಿತ ಚಿತ್ರಕೂಟಾದ್ರಿ ನಿಕೇತನಾಯ ನಮೋ ನಮಃ 1% 


ಧುಭೈರವಿ 

ಥಿಲೀಸಹ ಮಂದಾಕಿನೀ ಜಲಕ್ರೀಡಾ ವಿನೋದಾಯ ನಮೋ ನಮೋ | 
ಯಾನುಜ ವಿನೀತಭರತ ಪ್ರಾರ್ಥನಾನುಮೋದನಾಯ ನಮೋ ನಮೋ | 
ಪಿತೃವಿಯೋಗ ಶೋಕಸಂತಾಪ ಪ್ರಕಟನಾಯ ನಮೋ ನಮೋ । 
ಪಾವನಪಾದಸ್ಪರ್ಶಿತ ಪವಿತ್ರ ಪಾದುಕಾ ಪ್ರದಾಯಕಾಯ ನಮೋ ನಮಃ ೫! 


ಈ ಕ್ತಿ 


EB 


14 


ನಡ 

ಅತ್ರಿಅನಸೂಯಾ ಪಿ ್ರ್ರಯವಚನಯಾಮಿತಾನಂದಿತಾಯ ನಮೋ ನಮೋ | 
ಮುನಿಮಂಗಳಾ ತ ದಂಡಕಾರಣ್ಯ ಪ್ರವೇಶನಾಯ ನಮೋ ನಮೋ | 
ಛ ಪಿಶಿತಾಶನ ನಿಶಾಚರ ನಿರಸನಕರ ನಕಿಕಾರ್ಥಯ ನಮೋ ನಮೋ | 
ಮದಮತ್ತ ಬೃಹದಾಕಾರ ವಿರಾಧ ವಿದಳನಾಯ ನಮೋ ನಮಃ 11೬ || 


೪ 


೬ 


ಆನಂದಭೈರವಿ 

ಅಗಸ್ತಮುನಿದತ್ತ ಮಹಾವೈಷ್ಣವಾಸ್ತ್ರ ಗ್ರಹಣಾಯ ನಮೋ ನಮೋ | 
ಪ್ರಶಾಂತಮಯ ಪಂಚವಟೀತಟ ನಿವಾಸಾಯ ನಮೋ ನಮೋ । 
ಶೂರ್ಪಣಖಾವಚನಾಗತ ಖರದೂಷಣಾದಿ ವಧಕರಾಯ ನಮೋ ನಮೋ । 
ಮಾಯಕನಕಕುರಂಗ ರೂಪಧರ ಮಾರೀಚಾಂತಕಾಯ ನಮೋ ನಮಃ ॥೭॥ 


೫ 


ಸಣಣ್ಣುಖಪ್ರಿ ಯ 
ಪತಗಜಟಾಯು ಅಪರಕ್ರಿಯಾ ಸ್ವಯಂಕರಾಯ ನಮೋ ನಮೋ | 

ಶಾಪಗ್ರಸ್ತ ಘೋರಾಕಾರ ಕಬಂಧಕಾಯ ದಹನಕರಾಯ ನಮೋ ನಮೋ | 
ಪೂಜ್ಯಶಬರೀ ನಿವೇದಿತ ಫಲಮೂಲಾಶನಾಯ ನಮೋ ನಮೋ | 
2“ ಸಮಾಗತಾನಂದ ಹರ್ಷೊೋನ್ಳುಖಾಯ ನಮೋ ನಮಃ ॥೮॥ 


ಸ 


ಕಾಂಭೋದಿ 

ಅನಲಾಭಿಮುಖ ರವಿತನಯಸಖ್ಯ ಪರಿಗ್ರಹಣಾಯ ನಮೋ ನಮೋ । 
ಸುರಪತಿಸುತ ಪ್ರಮದವಾಲೀ ಸಂಹರಣಾಯ ನಮೋ ನಮೋ | 
ಭವ್ಯಚೂಡಾಮಣಿ ದರ್ಶನಾನಂದ ಪುಲಕಿತಗಾತ್ರಾಯ ನಮೋ ನ | 
ಯಕ್ಷವಾನರಾದಿಸೇನಾಸಮೇತ ಲಂಕಾಭಿಮುಖ ನಿರ್ಗಮನಾಯ ನಮೋ ನಮಃ 1೯11 


ವಸಂತ 

ಶರಣಾಗತ ವಿನಮ್ರ ವಿಭೀಷಣಾಭಯಪ್ರದಾಯ ನಮೋ ನಮೋ | 
ಸಾಗರೋಲ್ಲಂಘನ ಮಹೋನ್ನತ ಸೇತುವಿರಚನಾಯ ನಮೋ ನಮೋ | 
ಲಂಕಾಪುರನಿವಸಿತ ಸಕಲರಿಪುಗಣ ಭಯಾನಕಾಯ ನಮೋ ನಮೋ | 
ಅಧರ್ಮಪ್ರವರ್ತಿತ ಅಧಮರಾವಣಾಸುರಾದಿ ವಿಭೇದನಾಯ ನಮೋ ನಮಃ ॥೧೦॥ 


15 


1.10 


ನಿ 
hts 
ಇಮಾನಾರುಡಾಗತ ಆಜಬವನುರೇಶಾದಿ ಸುತಿಪಾತ್ರಾಯ ನಮೋ ನಮೋ | 
ವಿಮಾನಾರುಢಾಗತ ಅಜಭವಸುರೇಶಿರಿ ಟಿ ಸುರ ತತಲಲಿಲ್ಲ ಬ 6 ಥ 
೭ ವೆಳಾ ಖಿ ದೆ ವ್‌ 
ಜ್ಮಲನಪೂತ ಸೀತಾಸಮೇತ ಪುಷ್ಠ್ಷಕಯಾದಾರೂಢಾಯಿ ನಮೋ ನಮೋ | 
ಹ್‌ ಚ್‌ ಫಿ ಎ ಮ ಇ 
ಬಂದುಮಿಲನಾನಂದೋತುಕಾಯೋಡಧ್ಧಾಪುರಾಗಮನಾಯ ನಮೋ ನಜೋ | 
ಗ ಈ. 
೭ 5 ಆ ಚ 
ಪ ಡ್‌ ಹವೆ ಖನಿ ಉರ. ದಯೆ ಬಸ್ಸು ಲ 
ಜನಮನರಂಜಿತ ಪಟ್ಟಾಭಿಷಿಕೆ ಕೋಸಲೇಂದ್ರಾಯ ನಮೋ ನಮಃ Mele] 
(30 ದಿ 
ಹಾಗಾ ಭ್‌ ಅ ಇಷ್ಟ ಕಾಪು ೮ 
೪ 
3 est ಲ ಮೆಮು ಮೆನು ಮಹ ಮೆ 
ಲೋಕಪಾಮರ ಜನಾಪವಾದೇನ ಮನೋವ್ಯಾಕುಲನಾಯ ನಮೋ ನಮೋ | 
೧ ಮ ಸ್ರ ಉಳ ದೆ ಎನಿ ಎವೆ ಖಿ ಮಿ ಹ 
ಪತಿವೃತಾ ಶಿರೋಮಣೀ ಸೀತಾಂ ವಿಪಿನ ಪ್ರೇಷಕಾಯ ನಮೋ ನಮೋ । 
A ಸ ತ ಹ RS ್‌ ಗರು ಮ ದೆ 
ಪ್ರತೃಲವಕುಶ ರಾಮಾಯಣಗಾನಾಮೃತಾಸ್ವಾದಕಾಯ ನಮೋ ನಮೋ | 
3 
ವ್‌ ಧರೆ ಗಜ ಪಾಲೆ, 


+ ದ ತೇಜ ಅಾಜಸ್ಟ 
ಾಇನವಾದ್ದುತರೂಪತೃಜ ವೈಕುಂಠ ನಿರ್ಗಮನಾಯ ನಮೋ ನಮಃ ॥೧೨॥ 
ಜ್ಯ ವ್ವ 


ಶ್ರೀಮಹಾಲಕ್ಷ್ಮೀ ಪ್ರಾರ್ಥನಾ ರಾಗಮಾಲಿಕಾ 
ಆನಂದಭೈರವಿ 
ದ್‌ 


ಅನುಪಮ ಗುಣಶಾಲಿನೀ, ಆನಂದಾಮೃತ ವರ್ಷಿಣೀ, ಅಘಜಾಲ ವಿದಾರಿಣೀ, 
ಅಂಬುಜನಾಭ ಅನಪಾಯಿನೀ ಶ್ರೀಮಹಾಲಕ್ಷ್ಮೀ, ಕೃಪಯಾವಲೋಕಯ ಮಾಂ | 


ವಿ ಲ್‌ ಗ ಇ) ಜಾ ಮ್‌ ದ 
ಇನಕೋಟಿ ಸಂಕಾಶಿನೀ, ಇಹಪರ ಸುಖದಾಯಿನೀ, ಇತಿಹಾಸ ಪುರಾಣಾದಿ ವಿಶ್ವಾಸಿನೀ, 


ಇಂದ್ರಾದಿದೇವವಿನುತ ಶ್ರೀಮಹಾಲಕ್ಷ್ಮೀ, ಕೃಪಯಾವಲೋಕಯ ಮಾಂ | 
ಉನ್ನತೈಶ್ವರ್ಯಕಾರಿಣೀ, ಉದಧಿ ಉದ್ಭವ ತರುಣೀ, ಉಜ್ವಲಕಾಂತಿ ಸುಶರೀರಿಣೀ, 


ಉರಗಶಯನ ಉರಜ್ಟಳ ಭೂಷಣೇ ಶ್ರೀಮಹಾಲಕ್ಷ್ಮೀ, ಕೃಪಯಾವಲೋಕಯ ಮಾಂ । 
ಏಣಾಂಕಕಲಾ ಸದಶನೀ, ಏಕಾಗ್ರ ಚಿತ್ತ ರಂಜನೀ, ಏಕೋತಮ ಮಾನಿನೀ, 
ಏಕೈಕಹರಿಪ್ರಿಯಭಾಮಿನೀ ಶ್ರೀ ಮಹಾಲಕ್ಷ್ಮೀ, ಕೃಪಯಾವಲೋಕಯ ಮಾಂ ॥|೧॥ 


ಓಂಕಾರನಾದ ಸ್ವಾದಿನೀ, ಓಷಧೀಶ ಭಗಿನೀ, ಓಜಸ್ವರ್ಧಿನೀ, ಔದಾರ್ಯಾದಿ 
ಆದರ್ಶರೂಪಿಣೀ ಶ್ರೀ ಮಹಾಲಕ್ಷ್ಮೀ, ಕೃಪಯಾವಲೋಕಯ ಮಾಂ | 
ಕಂಕಣಕೇಯೂರ ಕನಕಾಂಬರ ಕಂಚುಕದಾರಿಣೀ, ಕುಂಕುಮಾರ್ಚನ ತೋಷಿಣೀ, 


PS SS ; ಜಡ 9 
ಕಲಿಕಲುಷಹಾರಿಣೀ, ಕಾಮಜನಕ ಕಾಂತಾಮಣೀ ಶ್ರೀಮಹಾಲಕ್ಷ್ಮೀ, 


ಕೃಪಯ ಾವಲೋಕಯ ಮಾಂ | 


ಚಂಪಕಾದಿ ಸುಮಮಾಲಿನೀ, ಚಾರುಚೆಂದ್ರಹಾಸಿನೀ, ಚಂದನಾದಿ ಸುಗಂಧಿನೀ, 
ಚಕ್ರಧರ ಸಹಧರ್ಮಚಾರಿಣೀ ಶ್ರಿ ಶ್ರೀಮಹಾಲಕ್ಷಿ ೬ ಕೃಪಯಾವಲೋಕಯ ಮಾಂ | 

ಡಂಬರಾರಾಧನ ಎದೂರಿಣೀ, ಡಮರುಗಾದಿ ವಾದ್ಧತಾಳ ಮೋದಿನೀ, ಢಾಮರಾ 
ಗಾಮಿನೀ, ವಿಧುವಿಡಂಬನಾನನ ರಮಣೀ ಶ್ರೀಮಹಾಲಕ್ಷ್ಮೀ, ಕಪಯಾಪಲೋಕೆಯ ಮಾಂ ॥೨॥ 


a gy 
CL ನ 
1 


ಂತ್ರಾದಿ ನಿರೂಪಿಣೀ, ತಾಪಸಜನ ರಕ್ಷಿಣೀ, ಶಾಪತ್ರಯಾಧಿ ನಿವಾರಿಣೀ, 
ಲೋಕನಾಥ ಆಂತರಂಗೀಣೀ ಪಿ ಶ್ರೀಮಹಾಲಕಿ ೬ ಕೃಪಯಾವಲೋಕಯ ಮಾಂ | 
ಕ ವಿರಾಜಿತ ಪಾಣೀ, ಪರಿಪರಿ ಎದ ಪ್ರ ದಾಯನೀ, ಪತಿವ್ರತಾ ಶಿರೋಮಣೀ, 
ಪ್ರಧಾನಪುರುಷಪ್ರಿಯಪ್ರಣಯಿನೀ ಶ್ರೀಮಹಾಲಕ್ಷಿ ನ ಕೈೃಪಯಾವಲೋಕಯ ಮಾಂ। 
ಯಂತ್ರೋಪಸಿದ್ದಿಕಾರಿಣೀ, ಯತಿವರ ಭಾವನಾವೇಶಿನೀ, ಯೋಗಮಾರ್ಗದರ್ಶಿನೀ, 

ಯದುಶ್ಛೆ ಲಾಧೀಶ ಪತಿಪರಾಯಣೀ ಶ್ರೀಮಹಾಲಕ್ಷ್ಮೀ, ಕೃಪಯಾವಲೋಕಯ ಮಾಂ | 
ರಂಜಿತ ಮನನೋ ಹಿನೀ, ರಾಜಾದಿರಾಜವಂದಿತ 'ಚರಣನಳಿನೀ, ರಣಿತ ಕಿಂಕಿಣೀ, 


ರಾಜಿ ಜೀವಾಕ್ಷರಮಣೀ ಶ್ರಿ ಮಹಾಲಕ್ಷ್ಮಿ A ಕೃಪಯಾವಲೋಕಯ ವ ಮಾಂ ॥೩॥ 


' 


ಈ 


ಪುಂಡರ 


ಈ be 


ಮಧ್ಯಮಾವತಿ 
ಲಂಬಾಲಕ ಮಧುಕರವೇಣೀ, ಲಲಿತಾಬ್ಜಲೋಚನೀ, ಲಸತ್ಕುಂಡಲಧಾರಿಣೀ, 
ಲಕ್ಷಣ ಪರಿಪೂರಿತ ಸೀಮಂತವೀ ಶ್ರಿ ಮಹಾಲಕ್ಷ್ಮಿ ೬, ಕೃಪ ಟಗರು ಮಾಂ । 
ವಂದ್ವಮಾನ ವರವರ್ಣಿನೀ, ವಿವಧಾರ್ಥ ವಿಶರಣಧೋರಣೇ, ವಿಶ್ವವ್ಯಾಪಿನೀ, 
ವೈಕುಂಠ ವಾಸುದೇವಮನೋವಕಾಸಿನೀಶ್ರಿ ಮಹಾಲಕ್ಷ್ಮಿ ೬, ಕೃಪ ಸಯಾವಲೋಕಯ ವ ಮಾಂ। 
ಶೃಂಗಾರಲೀಲಾ ತರಂಗಿಣೀ, ಶ್ರಿ _ತಜನಪರಿಪೋಷಿಣಿ, ಶ್ರೀಪೈಷ್ಣವ ಶ್ರೀನಿವಾಸ 
ಹೃದಾಗಾರಿಣೀ, ಶ್ರೀಮನ್ನಹಾವಿಷ್ಣು ಕುಟುಂಬಿನೀ ಶ್ರೀಮಹಾಲಕ್ಷ್ಮಿ, 
ಕೃಪಯಾವಲೋಕಯ ಮಾಂ। 
ಸಿಂಧುರಾಜ ನಂದಿನೀ, ಸಂತಾನ ಸ ಸೌಭಾಗ್ಯ ಸುಖಸಂಪತ್ತಾ ಿರಿಣೀ, ಸುಧಾಮಧುರ ಭಾಷಿಣೀ, 
ಸಕಲಲೋಕ ಜನನೀ ಶ್ರೀಮಹಾಲಕ್ಷಿ ಸ ಕೃಪಯಾವಲೋಕಯ ಮಾಂ ॥೪॥ 


(ಇತಿ ಶ್ರೀವೈಷ್ಣವ ಶ್ರೀನಿವಾಸ ವಿರಚಿತ ಶ್ರೀಮಹಾಲಕ್ಷ್ಮೀ ಪ್ರಾರ್ಥನಾ ಸಮಾಪಂ) 


ಳಣ 
ಪಾರ್ವತೀ ಪರಮೇಶ್ವರೀ ಅಭಿವಂದನಂ ರಾಗ : ಮಧ್ಯ ೈಮಾವತಿ 
ನಮೋಸ್ತು ಪ್ರಣಾತಾರ್ತಿಹರ ಪ್ರಣಯಿನೀ, ಪಾರ್ವತೀ ಪರಮೇ ಶ್ವರೀ । 
ನಮೋಸ್ತು ಉರಗಭೂಷಣ ಮ ಮನೋಲ್ಲಾಸಿನೀ, ಉಮಾಮಹೇಶ್ವರೀ [ 
ನಮೋಸ್ತು ರತಿಪತಿಹರ ರುದ್ರರಮಣೀ, ರಾಜರಾಜೇಶ್ವರೀ । 
ನಮೋಸ್ತು ಶಂಭೋಶಿವಶಂಕರಶಾಲಿನೀ, ಶಿವಕಾಮೆ ಶ್ವ eT 4 Mell 


17 


ನಮೋಸ್ತು ಅಪರಮಿತಾನಂದಲಹರೀ, ಅಖಿಲಾಂಡೇಶ್ವರೀ । 
ನಮೋಸ್ತು ಚಾರುಚಂದ್ರಕಲಾಧರೀ, ಚಾಮುಂಡೇಶ್ವರೀ । 
ನಮೋಸ್ತು ತಾರಕಮಂತ್ರೋಪದೇಶಕರೀ, ತ್ರಿಲೋಕೇಶ್ವರೀ 


ನಮೋಸ್ತು ಅನುಪಮಕೃಪಾಸಾಗರೀ, ಅನ್ನಪೂರ್ಣೇಶ್ವರೀ । 


ನಮೋಸ್ತು ಏಕಾಮ್ರೇಶ್ವರ ಕಾಂತಾಮಣೀೇ, ಕಂಚೀಕಾಮಾಕ್ಷೀ । 
ನಮೋಸ್ತು ಸುಂದರೇಶ್ವರ ಮನೋನ್ಮಣೀ, ಮಧುರೈ ಮಿನಾಕ್ಟೀ | 
ನಮೋಸ್ತು ವಿಶ್ವೇಶ್ವರ ಭಾಮಾಮಣೀ, ಕಾಶೀವಿಶಾಲಾಕ್ಷೀ । 
ನಮೋಸ್ತು ನೀಲಕಂಠೇಶ್ವರ ನಾರೀಮಣೇ, ನಾಗನಗರ ನೀಲಾಯತಾಕ್ಷೀ 


ನಮೋಸ್ತು ಅರುಣಗಿರಿನಾಥ ಅಂತರಂಗಿಣೀ, ಅಂಬಾ ಭವಾನೀ । 
ನಮೋಸ್ತು ಕಪಾಲೇಶ್ವರ ಕಾಮವರ್ಧಿನೀ, ಕಾತ್ಯಾಯನೀ । 
ನಮೋಸ್ತು ಪಂಚನದೀಶ ಹೃದಾಗಾರಿಣೀ, ಧರ್ಮಸಂವರ್ಧನೀ । 
ನಮೋಸ್ತು ಮಹಾದೇವ ಮನೋವಿಕಾಸಿನೀ, ಮೃಡಾನೀ 


ನಮೋಸ್ತು ಅದ್ರೀಶಾಧಿಪತನಯಾ, ಅಭಯಾಂಬಾ । 
ನಮೋಸ್ತು ಕೈಲಾಸಗಿರಿನಾಥಜಾಯಾ, ಕಮಲಾಂಬಾ | 
ನಮೋಸ್ತು ಭವಪಾಶಹರ ಶಿವಭಾರ್ಯಾ, ಬಾಲಾಂಬಾ । 
ನಮೋಸ್ತು ಶ್ರೀಶೈಲಮಲ್ಲಿಕಾರ್ಜುನಪ್ರಿಯಾ, ಭ್ರಮರಾಂಬಾ 


ನಮೋಸ್ತು ಅಕಳಂಕಜನಾನುಕೂಲಯೇ, ಕಮಲೇ । 
ನಮೋಸ್ತು ನಿರುಪಮಾನಂದಾಮೃತಾಲಯೇ, ನಿರ್ಮಲೇ । 
ನಮೋಸ್ತು ವಿಧುರವಿಸಮಮಣಿವಲಯೇ, ವಿಮಲೇ । 
ನಮೋಸ್ತು ಶಿವಶಂಕರ ವಾಮಭಾಗನಿಲಯೇ, ಶ್ಯಾಮಲೇ 


ನಮೋಸ್ತು ನೀಲಲೋಹಿತ ನಿತ್ಯಾಶ್ಮಿಕೇ, ನಿಲೋತ್ಸಲನಾಯಿಕೇ । 
ನಮೋಸ್ತು ಬೃಹದೇಶ್ವರ ಹೃತ್ತಂಜರಶುಕೇ, ಬೃಹನ್ನಾಯಿಕೇ । 

ನಮೋಸ್ತು ವಿಮಲವಿಜ್ಞಾನ ಪ್ರದಾಯಿಕೇ, ವಿಜಯಾಂಬಿಕೇ | 
ನಮೋಸ್ತು ಸಕಲ ಸೌಭಾಗ್ಯದಾಯಿಕೇ, ಸೌಂದರ್ಯನಾಯಿಕೇ 


(ಇತಿ ಶ್ರೀವೈಷ್ಣದ ಶ್ರೀನಿವಾಸ ವಿರಚಿತ ಪಾರ್ವತೀ ಪರಮೇಶ್ವರೀ ಅಭಿವಂದನಂ ಸಮಾಪಂ) 


18 


HII 


(1೩ 


HY 


118911 


HEI 


War 


1.12 ಶ್ರೀಮನ್ಮಹಾವಿಷ್ಣು ವಂದನಂ ತ 
ಶ್ರೀಮನ್ನಾರಾಯಣಂ ಭೂರಮಾರಮಣಂ । 
ಶ್ಯಾಮಸುಂದರಂ ಹೇಮಾಭರಣಧರಂ । 
ಸೋಮಸಮಾನನಂ ತಾಮರಾಯತಲೋಚನಂ | 
ಪ್ರೇಮಾತಿಶಯಪೂರ್ಣಂ ವಂದೇ ವಿಷ್ಣುಂ ನಿಸಮಾಭ್ಯಧಿಕವೀರಂ HON 


ಅಂತರ್‌ಜ್ಯೋತಿಸ್ವರೂಪಂ  ಅಂತರ್‌ಶಕಿಪೂರ್ಣಂ । 

 ಅಂತರ್ಯಾಮಿನಂ ಅಂತರ್ಕುಖಿಂ ಬಾ- 

ಹ್ಯಾಂತರ' ವ್ಯಾಪಿನಂ ಅಂತರಾತ್ಮಂ ಲೋ- 

ಕಾಂತರಂಗಂ ವಂದೇ ವಿಷ್ಣುಂ ನಿರಂತರುಪಾಸಿತ ಭಕ್ತಜನಗೋಚರಂ 11೨1 


ಅನಂತರೂಪಂ ಅನಂತಶಯನಂ । 

ಅನಂತನಯನಂ ಅನಂತಪದ್ಧನಾಭಂ | 

ಅನಂತಾಂಗಂ ಅನಂತನಾಮಂ | 

ಅನಂತಂ ವಂದೇ ವಿಷ್ಣುಂ ಅನಂತಾನಂತಾಹ್ಲಾದಕರ ಲೀಲಂ 118.1 


ಅನಾಥರಕ್ಷಣದೀಕ್ಷಂ ಅನಾಥಬಂಧುಂ । 

ಅನಾಥಾರ್ತಿಹರಣಂ ಅನಾಥಾಶ್ರಯದಾತೆಂ । 

ಅನಾಥಾಧಾರಂ ಅನಾಥೋದ್ಧಾರಕಂ | 

ಅನಾಥ ಶರಣ್ಯಂ ವಂದೇ ವಿಷ್ಣುಂ ದೀನಾನಾಥಜನಾಭಯದಾಯಕಂ 1೪ 


ಆತ್ಮಸ್ಥರೂಪಂ ಆತ್ಮತತ್ವವಿಚಾರಂ । 

ಆತ್ಮಾಂಧಾರಂ ಆತ್ಮಜ್ಞಾನಂ | 

ಆತ್ಮೋದ್ಧಾರಕಂ ಆತ್ಮಜ್ಯೋತಿಂ 1 

ಆತ್ಮಾಭಿರಾಮಂ ವಂದೇ ವಿಷ್ಣುಂ ಆತ್ಮನಿವೇದನಾನಂದಿತಂ 11೫11 


ಆನಂದಲೋಲಂ ಆನಂದಮಯಂ |। 

ಆನಂದಾತಿಶಯಂ ಆನಂದಸ್ವರೂಪಂ । 

ಆನಂದಾಮೃತವರ್ಷಿಣಂ ಆನಂದಾಂಬುಧಿಂ ! 

'ಆನಂದಂ ವಂದೇ ವಿಷ್ಣುಂ ಆನಂದಸುಖದಾಯಕಂ 1೬ 


ಆದಿಪುರುಷಂ ಆದಿಶಕಿನಿಯಾಮಕಂ | 

ಆದಿತ್ಯಹೃದಯಂ ಆದಿಮಧ್ಯಾಂತರಹಿತಂ | 

ಆದಿಶೇಷತಲ್ಪಶಯನಂ ಆಧಿವ್ಯಾಧಿನಿವಾರಕಂ | 
ಆದಿಗುರುಂ. ವಂದೇ ವಿಷ್ಣುಂ ಜಗದಾದಿ ನಿರ್ವಾಹಕಂ - 11೭! 


19 


ಇಂದುನಿಭ ವದನಂ ಇಂದುಕಲಾ ಸದೃಶಂ । 

ಇಂದೀವರ ಶ್ಯಾಮಂ ಇಂದಿಂದಿರ ಕುಂತಲಂ । 

ಇಂದುಕುಲಾಬ್ದಿಸೋಮಂ ಇಂದುಸಮಾನ ಶೀತಲಂ | 

ಇಂದುಶೇಕರ ಮಿತ್ರಂ ವಂದೇ ವಿಷ್ಣುಂ ಇಂದುಸೋದರೀ ರಮಣಂ 11೮ 


ಇಂದ್ರನೀಲಮಣಿನಿಭ ಶ್ಯಾಮವರ್ಣವಪುಷಂ | 

ಇಂದ್ರಾದಿ ದಿಕ್ಟಾಲಕಾದ್ಯಾಭಿವಂದಿತ ಪಾದಾಂಬುಜಂ 1 

ಇಂದ್ರಾರಿ ಮದೋನ್ಮತ್ತ ದುಷ್ಟದೈತ್ಯದಾನವ ಸಂಹಾರಂ | 
ಇಂದ್ರಿಯಾತೀತಂ ವಂದೇ ವಿಷ್ಣುಂ ಇಂದ್ರಜಾಲ ವಿಜಿತ ಮಹಾವಿದ್ಯಾಧಿಪಂ HEN 


ಉನ್ನತೋನ್ನತ ಮಹಿಮಾತಿಶಯ ವೀರಂ ।ಟ 

ಉನ್ನತೋನ್ನತ ಮನರಂಜಿತ ಸುಲಲಿತಾಕಾರಂ | 

ಉನ್ನತೋನ್ನತ ಸಕಲ ಸದ್ಗುಣಾಪಾರಂ | RN 
ಉನ್ನತೋನ್ನತ ಪುರುಷಂ ವಂದೇ ವಿಷ್ಣುಂ ಉನ್ನತೋನ್ನತಾಭ್ಯುದಯಕಾರಕೆಂ 11೧೦1 


ಕನಕಮಣಿಮಕುಟಮಕರಕುಂಡಲಂ । 

ಕನಕಾಂಗದ ಕಂಕಣಕೇಯೂರ ಕೌಸ್ತುಭಂ । 

ಕನಕಾಂಬರಾಲಂಕೃತ ಕಮನೀಯಗಾತ್ರಂ | | 
ಕನಕಾದ್ರಿನಿಲಯಂ ವಂದೇ ವಿಷ್ಣುಂ ಧನಕನಕಸಂಪತ್ವಾರಕಂ HOO 


ಕಮಲಚರಣಂ ಕಮಲಕೋಮಲರೂಪಂ | 

ಕಮಲಲೋಚನಂ ಕಮಲಾನನಂ । 

ಕಮಲಾಸನಾದಿನುತಂ ಕರಕಮಲದ್ಭತಂ | 
ಕಮಲನಾಭಂ ವಂದೇ ವಿಷ್ಣುಂ ಕಮಲಜಾ ಮನೋಹರಂ RE | 


ಕರುಣಾಸಿಂಧುಂ ಕರುಣಾನಿಧಿಂ । 

ಕರುಣಾಮಯಂ ಕರುಣಾಕರಂ | © 

ಕರುಣಾರ್ದ್ವ ಹೃದಯಂ ಕರುಣಾಮೃತ ವರ್ಷಿಣಂ | - ಕ 
ಕರುಣಾಮೂರ್ತಿಂ ವಂದೇ: ವಿಷ್ಣುಂ ಕರುಣಾಪೂರಿತ ಕಟಾಕ್ಷಂ. 1 HOAH 


ಕರ್ಮಪ್ರವರ್ಶಕಂ ಕರ್ಮಾಚರಿತಂ 1 

ಕರ್ಮೋಪೇತಂ ನಿಷ್ಕಾಮಕರ್ಮಂ: J” 

ಕರ್ಮದೋಷರಹಿತಂ ಕರ್ಮಾತೀತಂ | 
ಕರ್ಮಯೋಗಿನಂ ವಂದೇ ವಿಷ್ಣುಂ ಕರ್ಮಾನುಸಾರ ಫಲವಿದಾಯಕಂ - ॥।೧೪॥ 


20 


ಕಾಮಕ್ರೋಧರಹಿತಂ ಕಾಮತಾಪಹರಣಂ 1 

ಕಾಮಾಕ್ಷೀಸೋದರಂ ಕಾಮಾರಿಪ್ರಿಯಮಿತ್ರಂ | 

ಕಾಮಿತಫಲಪ್ರ ದಂ ಹೂಟ | 

ಕಾಮಜನಕಂ ವಂದೇ ವಿಷ್ಣುಂ ಕಾಮಿತಾರ್ಥದಾಯಕಂ NOAH 


ಸಂ ನಂದಕುಮಾರಂ, ಕೃಷ್ಣಂ ಗೋಕುಲಗೋಪಬಾಲಂ | 

ಸ್ಪ ಕಜ: ಕೃಷ್ಣಂ ದೈತ್ಯಾಂತಕಂ 1 

೦ ಗೋವರ್ಧನಗಿರಿಧಾರಂ, ಕೃಷ್ಣಂ ವಜನಾರಿ ಪರಿವೃತಂ । 

0 ದ್ವಾರಕಾಪುರಾಧೀಶಂ, ವಂದೇ ವಿಷ್ಣು ಭಾಗವತ ಬಗ ಜಹಿ ಶ್ರೀಕೃಷ್ಣಂ ॥1೧೬॥ 


EL 


೮೫೬ ೮೮೬ echt ell 


sgl ತಕ gel 2 


ಚಾರುದೇಹಂ ಚಾರುಕೇಶಿನಂ । 
ಚಾರುಗದನಂ ಚಾರುಗಮನಂ । 
ಚಾರುರೂಪಂ ಚಾರುಲೀಲಂ ॥ 
ಚಾರುವರ್ಣಂ ವಂದೇ ವಿಷ್ಣುಂ ಚಾರುಮಂದಹಾಸ ವದನಂ 11೧೭1 


ಜಗದೀಶಂ ಜಗದಾನಂದಕಾರಕಂ । 

ಜಗನ್ನೋಹನಾಕಾರಂ ಜಗದಾದಿಮೂಲಂ । 

ಜಗನ್ಮಂಗಳಕರನಾಮಂ ಜಗದಾಧಾರಂ । 

ಜಗದಭಿರಾಮಂ ವಂದೇ ವಿಷ್ಣುಂ ತ್ರಿಜಗದಾದಿ ವಂದಿತ ಮಹಾನುಭಾವಂ  ॥೧೮॥ 


ಜ್ಞಾನೋಪದೇಶಕಂ ಜ್ಞಾನಾತೀತಂ | 

ಜ್ಲಾನಾನಂದಮಯಂ ಜ್ಞಾನನಿಧಿಂ 1 

ಜ್ಞಾವಾತಿಶಯಂ ಜ್ಞಾನಗಮ್ಯಂ | 

ಜ್ಞಾನಯೋಗಿನಂ ವಂದೇ ಎಷ್ಟುಂ ಸುಜ್ಞಾನಮತಿದಾಯಕಂ Meal 


ದೇವಾದಿದೇವಂ ದೇವೋತ್ತಮಮ್‌ । 

ದೇವೇಂದ್ರಾದಿ ವಿನುತಂ ದೇವನಾಯಕಂ | 

ದೇವಶಿಖಾಮಣಿಂ ದೇವಾಮೃತವರ್ಷಿಣಂ |. 

ದೇವಾದಿನಿಯಾಮಕಂ ವಂದೇ ವಿಷ್ಣುಂ ಶ್ರಿ ಶ್ರೀದೇವೀಪ್ರಾಣವಲ್ಲಭಂ ILO 


ಧರ್ಮಸಂಸ್ಥಾಪಕಂ ಧರ್ಮಪ್ರವರ್ತಕಮ್‌ | 
ಧರ್ಮಾಧರ್ಮ ವಿಮರ್ಷಕಂ ಅ- ಸ್‌ ಸು 
ಧರ್ಮ ವಿದೂರಂ ಧರ್ಮೊೋಪದೇಶಕಂ |. ರ 


ಸ 

ಧರ್ಮಸ್ವರೂಪಂ ವಂದೇ ವಿಷ್ಣುಂ ಧರ್ಮೆಂದ್ರಾ ದಿನುತ [4 Ck IDOI ಇ 
WB 

4 i ತ್ಲ ಕ 


ಧ್ಯಾನಗಮ್ಯಮ್‌ ಧ್ಯಾನಾಸಕ್ತಂ । 

ಧ್ಯಾನಯೋಗಿನಂ ಧ್ಯಾನಯೋಗ್ಯಸ್ವರೂಪಂ । 

ಧ್ಯಾನಭಜನಸುಧಾಮೃತಂ ಧ್ಯಾನನಿಧಿಂ । 

ಧ್ಯಾನಾನಂದಮ್‌ ವಂದೇ ವಿಷ್ಣುಂ ಧ್ಯಾನಸಮಾಧಿಗೋಚರಂ 11೨೨11 


ದಿವ್ಯಾಭರಣಾಲಂಕೃತ ದಿವ್ಯಸುಗಂಧಿತಾಂಗಂ | 

ದಿವ್ಯಾಯುಧಕರ ದಿವ್ಯಾದ್ಭುತರೂಪಂ | 

ದಿವ್ಯವೈಕುಂಠವಿರಾಜಿತ ದಿವ್ಯೋನ್ನಶ ಪುರುಷಂ । 

ದಿವ್ಯಾಮೃತ ವಿಭಾಜನ ಚತುರಂ ವಂದೇ ವಿಷ್ಣುಂ ದಿವ್ಯನಾಮಸಂಕೀರ್ತನ ಮೋದಿತಂ 1೨೩॥ 


ದೀನವತ್ತಲಂ ದೀನಬಂಧುಂ | 

ದೀನಜನಮಂದಾರಂ ದೀನಪರಿಪಾಲಕಂ | 

ದೀಸರಕ್ಷಣದೀಕ್ಷಂ ದೀನದಯಾಕರಂ । 

ದೀನಜನಾಧಾರಂ ವಂದೇ ವಿಷ್ಣುಂ ಪರಮಭಕಪರಾಧೀನಂ IV 


ನರಹರೀಂ ನರಸಿಂಹಮ್‌ । 

ನರೋತ್ತಮಮ್‌ ನರಾಧಿಪತಿಂ | 

ನರಕಾಸುರಾದಿರಿಪು ಮರ್ದನಂ | 

ನರನಾರಾಯಣಂ ವಂದೇ ವಿಷ್ಣುಂ ನರಜನ್ನಪ್ರಾಪಿಕಾರಕಂ 1೨೫1 


ನಾಗಾದಿಶೇಷತಲ್ಪ ನಿಮಾಲಿತ ಯೋಗನಿದ್ರಾಮಯಂ । 
ನಾಗಕನ್ಯಾ ಪೂಜಿತಪಾದ ಪರಿಶೋಭಿತ ಸಂಕರ್ಷಣಂ । 
ನಾಗಭೂಷಣ ಕಾಮೋದ್ರಿಕ್ತ ಮೋಹಿನೀರೂಪಾಕೃತಿಂ 
ನಾಗಾರಿಯಾನಾರೂಢಂ ವಂದೇ ವಿಷ್ಣುಂ ನಾಗಾಚಲ ವೆಂಕಟೇಶ ವರದಂ 1೨೬॥ 


ನಾದೋಂಕಾರಂ ನಾದಾಮೃತಂ । 

ನಾದಭರಿತಂ ನಾದೋತ್ಪಕಿಕಾರಣಂ | 

ನಾದೋಪಾಸನಂ ನಾದಾಚಲದೀಪಂ । 

ನಾದಬ್ರಹ್ಮಮ್‌ ವಂದೇ ವಿಷ್ಣುಂ ನಾದಸುಧಾರಸಾಸ್ವಾದಕಂ ... !೨೭/| 


ನಾಮವೈಭವಂ ನಾಮರೂಪಂ | 

ನಾಮತಾರಕಮಂತ್ರಂ ನಾಮಾಮೃತಂ । 

ನಾಮಸಂಕೀರ್ತನತುಷ್ಟಿತಂ ನಾಮೋದ್ಭವಂ | 

ನಾಮದೇವಂ ವಂದೇ ವಿಷ್ಣುಂ ನಾಮಜಪಸಿದ್ದಿಕಾರಕಂ nC 


22 


ನೀಲಮೇಘ ಘನಶ್ಯಾಮ ಸುಂದರಂ ॥ 

ನೀಲಕುಟಿಲ ಕುಂತಲಜಾಲ ಶೋಭಿತಂ । 

ನೀಲಮಣಿ ಮೇಖಲಾಭರಣ ಭೂಷಿತಂ । 

ನೀಲಾದ್ರಿ ನಿಲಯಂ ವಂದೇ ವಿಷ್ಣುಂ ಭೂನೀಳಾರಮಾನಾಯಕಂ 


ಪರಮಪಾವನಂ ಪರಮಪುರುಷಂ । 

ಪರಮಕಾರುಣಿಕಂ ಪರಮೋದಾರಂ । 
ಪರಮಾನುಗ್ರಹಭರಿತಂ ಪರಮಾದ್ಭುತಚರಿತಂ | 
ಪರಮಾತ್ಮಮ್‌ ವಂದೇ ವಿಷ್ಣುಂ ಪರಮಾನಂದ ಸ್ವರೂಪಂ 


ಪರಾತ್ರರಂ ಪರಾಕಾಶ೦ | 
ಪರೋಪಕಾರಂ ಪರಲೋಕಸಾಧನಂ । 
ಪರಾಕ್ರಮಮ್‌ ಪರತತ್ವವಿಚಾರಂ ! 
ಪರಬ್ರಹ್ಮಮ್‌ ವಂದೇ ವಿಷ್ಣುಂ ಪರವಾಸುದೇವಂ 


ಹ್ರಾಣಾದಿಪ್ರಿಯಂ ಪ್ರಾಣಧಾರಕಂ । 
ಪ್ರಾಣಸಂಭೂತಂ ಪ್ರಾ ಣಸೂಕ್ಷ್ಮಮ್‌ । 
ಪ್ರಾಣಾಪಾಯಭಯ ನಿವಾರಕಂ । 

ಪ್ರಾಣೇಶಂ ವಂದೇ ವಷ್ಟುಂ ಶ್ರೀರಮಾಪ್ರಾಣವಲ್ಲಭಂ 


ಬ್ರಾಹ್ಮಾಂಡಗರ್ಭಂ ಬ್ರಹ್ನಣ್ಯಮ್‌ । 
೭))ಹ್ಮವಿದ್ಯಾಬೋಧಿತಂ ಬ್ರಹ್ಮಸುತ್ವಂ | 
ಒ)್ರಹ್ಮಾಂಡವ್ಯಾಪಿನಂ ಬ್ರಹ್ಮಾನಂದಂ । 
೬೨್ರಹ್ಮಾದಿಗುರುಂ ವಂದೇ ವಿಷ್ಣುಂ ಬ್ರಹ್ಮಾಂಡನಾಯಕಂ 


ವೆಕವತ್ತಲಂ ಭಕ್ತಗಣಪರಿವೃತಂ । 

ವೆಕ್ರಜನಮಂದಾರಂ ಭಕ್ತಪರಾಧೀನಂ । 
ಶೆಕಹ್ಟದಯವಿರಾಜಮಾನಂ ಭಕ್ತಾಭಿಮಾನಂ | 

ಶಕೋತಮಂ ವಂದೇ ವಿಷ್ಣುಂ ಭಕ್ತಜನೋಪಾಸಿತ ಭಗವಂತಂ 


ಸಐವಾತಿಶಯ ಭಕ್ತಜನ ಸಮಾಧಿಗೋಚರಂ । 
ನವನಾನುಸಾರ ವಿವಿಧರೂಪ ಪ್ರಕಟನಂ । 
ವಿತ ಕವಿವರ ಕಲ್ಪನಾಸ್ಫೂರ್ತಿಯುತ್ತನ್ನಂ | 


1|೨೯। 


11೩೦( 


HAO 


a9 


IAA 


a1 


ಎವರಾಗಸುಧಾರಸಾಸ್ವಾದಕೆಂ ವಂದೇ ವಿಷ್ಣುಂ ಸದ್ಭಾವನಪ್ರೇರಕ ಮಹಾನುಭಾವಂ 1೩೫1 


23 


ಮಧುರಭಾಷಿಣಂ ಮಧುರನಾಮಂ । 

ಮಧುರಾಧಿಪತಿಂ ಮಧುಸಂಹಾರಂ |. 
ಮಧುರಾಧರಾಮೃತಂ ಮಧುಪಾನರಸಿಕಂ | 

ಮಧುರಂ ವಂದೇ ವಿಷ್ಣುಂ ಮಧುರಗಾನ ವಿನೋದಿತಂ 


ಮಂಗಳಕರಲೀಲಂ ಮಂಗಳಚರಿತ್ರಂ | 
ಮಂಗಳಮಯನಾಮಂ ಮಂಗಳಗಾತ್ರಂ | 
ಮಂಗಳಾಭರಣಭೂಷಿಶಂ ಮಂಗಳನಿಧಿಂ । 

ಮಂಗಳಂ ವಂದೇ ವಿಷ್ಣುಂ ಭೂರಿಶುಭಮಂಗಳಕಾರಕಂ 


ಮಂತ್ರಶರೀರಕಂ ಮಂತ್ರೋದ್ಭವಂ । 
ಮಂತ್ರೋಪದೇಶಕಂ ಮಂತ್ರತೋಷಿತಂ | 
ಮಂತ್ರಕಾರಕಂ ಮಂತ್ರಪೂರಕಂ ತಾರಕ- 

ಮಂತ್ರಂ ವಂದೇ ವಿಷ್ಣುಂ ಮಂತ್ರ ಜಪಸಿದ್ದಿಫಲಪ್ರದಂ 


ಮದನಜನಕಂ ಮಾಧವಂ ಮೃಗ- 

ಮದ ತಿಲಕಂ ಮದನಕೋಟಿಲಾವಣ್ಯಂ | 

ಮದನಾರಿಭಾವಿತಂ ಮದಶಮನಂ । 

ಮದಗಜಗಮನಂ ವಂದೇ ವಿಷ್ಣುಂ ಮಧುಕೈಟಭಾಸುರ ವಿದಾರಂ 


ಮಹಾವೀರಂ ಮಹೋನ್ನತಂ । 

ಮಹಾಶಾಂತಂ ಮಹೋದಾರಂ | 

ಮಹಾಕಾರುಣ್ಯಂ ಮಹೋತ್ಸಾಹಂ । 

ಮಹಾವೈಭವಂ ವಂದೇ ವಿಷ್ಣುಂ ವರಮಹಾಲಕ್ಷ್ಮೀರಮಣಂ 


ಮುನಿಜನಪ್ರಿಯಂ ಮುನಿಗಣವಂದಿತಂ । 
ಮುನಿವರಭಾವಿತಂ ಮುನಿಗಣಧ್ಯೇಯಂ | 
ಮುನಿಹೃದಾಗಾರಂ ಮುನಿವೃಂದಾಧೀನಂ | 
ಮುನಿವರಪ್ರದಂ ವಂದೇ ವಿಷ್ಣುಂ ಮುನಿಮಾನಸಸರೋಮರಾಲಂ 


ಮೋಹನಾಕಾರಂ ಮೋಹನಾಂಗಂ | 

ಮೋಹಿನೀರೂಪಧರಂ ಮೋಹನಾಪಾಂಗಂ 1 
ಮೋಹನರಾಗಮುದಿತಂ ಮೋಹಿತ ವ್ರಜನಾರೀ ಪೆರಿವೃತಂ । 
ಜಗನ್ಮೋಹನಂ ವಂದೇ ವಿಷ್ಣುಂ ಮೋಹಮಾಯಾವಿದೂರಂ 


24 


11೩೬ 


1೩೭1 


HAS 


1೩೯! 


POI 


el 


1221 


ಯಜ್ಞಕಾರಕಂ ಯಜ್ಞನಾ ಧಕಂ । 
ಯಜ್ನರಕ್ಷಕಂ ಯಜ್ಞದೇವತಂ I 
ಯಜನಸ ರೂಪಂ ಯಜ್ಞಾರಾಧ್ಯಂ | 


ಯಜ್ಞಪುರುಷಂ ವಂದೇ ವಿಷ್ಣುಂ ಯಜ್ಞಪಲದಾಯಕಂ IVA 


ಕ 


ಯೋಗವಿಘಕಾರಕೆ ದುಷ್ಟದೈತ್ಯಗಣ ವಿಭೇದಕಂ । 

ಯೋಗೀಜನ ಮಾಯಾಜಾಲ ಛೇದಕ ಧುರೀಣಂ | 
ಯೋಗಧ್ಯಾನಸಮಾಧಿನಿಷ್ಠ ಮುನಿವರಭಾವನಂ । 

ಯೋಗೈಶ್ವರ್ಯನಸಿದ್ದಿಂ ವಂದೇ ವಿಷ್ಣುಂ ಯೋಗಾನಂದಕರ ದಿವ್ಯರೂಪಂ 16೪॥ 


ರಂಗಪುರವಿಹಾರಂ ರಂಗಾಧೀಶಂ 1 

ರಂಗನಾಯಕೀಸಮೇತಂ ಖಗರಾಜತುರಂಗಂ - ಶ್ರೀ 

. ರಂಗಮಂಗಳಮಣಿಂ ರಮಾಂತರಂಗಂ ಸಾ - 

ರಂಗಪಾಣಿಂ ವಂದೇ ವಿಷ್ಣುಂ ಮಣಿರಂಗರಾಗ ರಂಜಿತಂ (೪೫ 


ರತ್ನಾಂಬರಧರಂ ರತ್ತಮಾಲಾಕಂಧರಂ | 

ರತ್ನಾಂಗದ ರತ್ತಕಂಕಣ ರತ್ನಾಂಗುಳೀಯಹಸರ-ಃ 

ರತ್ತಮಣಿಮಕುಟಶಿರಂ ರತ್ತಸಾನುನಿಧಿಂ | 
ರತ್ನಪೀಠಾಸನ ನಂ ವಂದೇ ವಿಷ್ಣುಂ ರತ್ನಾಕರ ತನಯಾಂತರಂಗಂ 1೪೬! 


ರವಿಕೋಟಿ ಸಂಕಾಶಮಾನ ದವ್ಯದೇಹಂ । 

ರವಿಕುಲೋದ್ಭವ ರಾವಣಾಂತಕ ರಾಮಾವತಾರಂ | 

ರವಿಸದ್ಧಶ ಮನಕ ನಿರಸನಂ । 

ರವಿಶಶಾಂಕನೇತ್ರ ೦ ವಂದೇ ವಿಷ್ಣುಂ ರವಿಮಂಡಲಾದ್ಯಂತ ವ್ಯಾಪಕಂ PEN 


ರಾಮಚಂದ್ರಂ ರಾಮಭದ್ರಂ | 

ರಾಮಾಭಿರಾಮಂ ರಾಮತಾರಕಮಂತ್ರಂ | 

ರಾಮಾಯಣಕಥಾನಾಯಕಂ ರಾಮಾಮೃತಂ 

ರಾಮನಾಮವ್ಯೆ ಭವಂ ವಂದೇ ವಿಷ್ಣುಂ ಜಾನಕೀ ಮನೋಹರಂ ಶ್ರೀರಾಮಂ ॥೪೮॥ 


ಹ ಟೆ ಲಲಿತಾಬ್ದನೇತ್ರಂ 1 

ಲಲಿತ ಮಾಲಾಲಂಕೃತಂ ಸ್ಥಿತ - 

ಲಲಿತಕಪೋಲಂ ಬ 030 | 

ಲಲಿತಾಸೋದರಂ ವಂದೇ ವಿಷ್ಣುಂ ವಿಲಸಿತ Hm HVE 


25 


ಲೋಕಾಂತರಂಗಂ ಲೋಕಶರಣ್ಯಂ | 
ಲೋಕಾಭಿರಾಮಂ ಲೋಕಮಾನ್ಯಂ | 
ಲೋಕನಿರ್ವಾಹಕಂ ಲೋಕೈಕವೀರಂ | 
ಲೋಕಪಾಲಕಂ ವಂದೇ ವಿಷ್ಣುಂ ಸಕಲಲೋಕನಾಯಕಂ MOI 


ವಿದ್ಯಾಭಿಮಾನಂ ವಿದ್ಯಾದಿಮೂಲಂ 1 

ವಿದ್ಯಾನಿಧಿಂ ವಿದ್ಯಾಸಾಗರಂ ಸಕಲ - 

ವಿದ್ಯಾಪಾರಂಗತಂ ವಿದ್ಯಾಪ್ರಕಾಶಂ ಅ - 

ವಿದ್ಯಾತಿಮಿರಭಾನುಂ ವಂದೇ ವಿಷ್ಣುಂ ಸಕಲವಿದ್ಯಾವಿಶಾರದಂ HHO 


ವಿಶ್ವೋತ್ಪತಿಿಕಾರಣಂ ವಿಶ್ವವ್ಯಾಪಿನಂ 1 

ವಿಶ್ವಾದಿಮೂಲಂ ವಿಶ್ವಪಾಲಕಂ । 

ವಿಶ್ವನಿಯಾಮಕಂ ವಿಶ್ವರೂಪಧಾರಕಂ । 
ವಿಶ್ವಾಧಿಪತಿಂ ವಂದೇ ವಿಷ್ಣುಂ ವಿಶ್ವಲೀಲಾನಾಟಕ ಸೂತ್ರಧಾರಂ HSI 


ವೇದಸ್ವರೂಪಂ ವೇದಾಭಿಮಾನಂ । 
ವೇದಮಯಂ ವೇದಾಂತವೇದ್ಯಂ | 
ವೇದಗೋಚರಂ ವೇದಾದಿಸನ್ನುತಂ । 
ವೇದಘೋಷಂ ವಂದೇ ವಿಷ್ಣುಂ ವೇದಾಗಮಾದಿ ತತ್ವವಿಚಾರಂ 1182 11 


ಶಂಖಚಗ್ರಗದಾಪದ್ಧ ಖಡ್ಗಾಯುಧಕರಂ । 
ಶಂಖಾನುಗತ ಕೋಮಲ ಕಂಠದೇಶಂ | 
ಶಂಖಚೂಡಾದಿ ಕಿನ್ನರಾಧಮ ಸೂದನಂ । 
ಶಂಖನಾದ ಮುದಿತಂ ವಂದೇ ವಿಷ್ಣುಂ ಶಂಕರ ಮಹಾದೇವ ಸನ್ನುತಿಪಾತ್ರಂ 1೫೪11 


ಶರಣಾಗತ ವತ್ತಲಂ ಶರಣಾಗತನಿಧಿಂ । 

ಶರಣಾಗತ ಮಂದಾರಂ ಶರಣಾಗತಾಘಹರಣಂ | 

ಶರಣಾಗತ ರಕ್ಷಕಂ ಶರಣಾಗತ ಪೋಷಕಂ । 

ಶರಣಾರ್ಶಿಹರಂ ವಂದೇ ವಿಷ್ಣುಂ ಶರಣಾಗತ ಮುಕಿದಾಯಕಂ 11೫೫। 


ಶಾಂತಿನಿಲಯಂ ಶಾಂತಿವ್ರತಾಚರಿತಂ 1 

ಶಾಂತ್ಯಾದಿಗುಣಪರಿಪೂರ್ಣಂ ಅ - 

ಶಾಂತಿಮನವಿದೂರಂ ಶಾಂತಿಸ್ಥಾಪಕಂ | 
ಶಾಂತಾಕಾರಂ ವಂದೇ ವಿಷ್ಣುಂ ಶಾಂತಿಸಂಧಾನೋತ್ಸಾಹಕಂ 11೫೬1 


26 


ಶ್ರೀವತ್ಸಾಂಕಿತಂ ಶ್ರೀಕಾಂತಂ 1 

ಶ್ರೀಕರಾರ್ಜಿತಂ ಶ್ರೀನಿಧಿಂ । 

ಶ್ರಿ ರಂಗಪುರವಿಹಾರಂ ಶಿ ಶ್ರೀರಾಗತೋಷಿತಂ : | 
ಶ್ರೀನಿವಾಸಂ ವಂದೇ ವಿಷ್ಣುಂ ಶ್ರಿತಜನಪರಿಪಾಲಕಂ 


ಸಂಗೀತಗಾನಲೋಲಂ ಸಂಗೀತಪ್ರಿಯಂ । 
ಸಂಗೀತವಿಶಾರದಂ ಸಂಗೀತರಸಾಸ್ವಾದಕಂ 1 
ಸಂಗೀತಜ್ಞಾನನಿಧಿಂ ಸಂಗೀತ ತತ್ವಸಾರಂ | 
ಸಂಗೀತಭಾವನಾಸೂಕ್ಷ್ಮಂ ವಂದೇ ವಿಷ್ಣುಂ ಸಂಗೀತಗಾನಕಲಾರಸಿಕಂ 


ಇ ಸಣ ಗಣನ 
ಸತ್ಯಚಾರಿತ್ರ ಲಕ್ಷಣಂ ಸತ್ಯಸ್ವರೂಪಂ | 
ಸತ್ಯಪರಾಯಣಂ ಸತ್ಯಪ್ರಿಯಂ | 


ಸತ್ಯಜ್ಞಾನಾನಂದಮಯಂ ಸತ್ಯೇಶಂ । 
ಸತ್ಯನಾರಾಯಣಂ ವಂದೇ ವಿಷ್ಣುಂ ಸತ್ಯಧರ್ಮಪರಿಪಾಲಕಂ 


ಸರ್ವವ್ಯಾಪಿನಂ ಸರ್ವನಿಯಾಮಕಂ 1 
ಸರ್ವಜೀವಾಧಾರಂ ಸರ್ವಾಂತರ್ಯಾಮಿನಂ | 
ಸರ್ವಜಗನ್ಮಂಗಳಕಾರಕಂ ಸರ್ವಭೂತದಯಾಪರಂ । 
ಸರ್ವಜ್ಞ ಸಂ ವಂದೇ ವಿಷ್ಣುಂ ಸರ್ವಾಭೀಷ್ಟದಾಯಕಂ 


ಸಹಸ್ರಮುಖಂ ಸಹಸ್ರಬಾಹುಂ | 

ಸಹಸ್ಪನಯನಂ ಸಹಸ್ಪಪಾದಂ 1 

ಸಹಸ್ರ ಬರಾತ [ 

ಸಹಸ್ತ ನಾಮಂ ವಂದೇ ವಿಷ್ಣುಂ ಸಹಸ್ರ ದಳ ಸರಸೀರುಹ de 


ಸಾಮಗಾನಲೋಲಂ ಸಾಮವೇದಸಾರಂ । 
ಸಾಮಜವರದಂ ಸಾಮಜರಿಪುದಮನಂ | 
ಸಾಮಜವದನ ಶಿವತನಯ ಮಾತುಲಂ | 
ಸಾಮಜಗಮನಂ ವಂದೇ ವಿಷ್ಣುಂ ಸಾಮಭೇದದಂಡಚತುರಂ 


ರಾಧಾರಂ ಸ್ಥಿರಾಸನಂ | 
'ದೈಶ್ವಯ ೯ ಸಂಪನ್ನಂ ಸ್ಟಿರಮಾರ್ಗಪ್ರ ವರ್ತಕಂ 1 
ರಭೋಗಿನಂ ಸ್ಥಿರಯೋಗಿನಂ 4 


ರಚಿತ್ರಂ ಚಂಡೀ ವಿಷ್ಣುಂ ಸ್ಥಿರಾರಮಾನಾಯಕಂ 


ಸ್ಸ್‌ ತೆ ೨ಬ 


ಏಮ್‌ 


27 


11೫೭! 


1೫೮। 


HE 


IO 


(1೭1! 


911 


HLA 


€ರಸಾಗರ ತರಂಗರಂಗಶಯನಂ | 

€ರಾಂಬುಧಿಯುತ್ತನ್ನ ಅಮೃತ ವಿಭಾಜನ ಚತುರಂ | 

"ರಾಬ್ದಿಮ ಮಥನೋದ್ದವ ಮಣಿತೋಭಿತ ಕಂಧರಂ |. 

ರಾಮೃತಂ ವನೇ ವಿಷ್ಣುಂ ಕ್ಷೀರವಾರಿಧಿಕನ್ಯಾ ಎಲಸಿತವಕ್ಕಂ 11೬೪।| 


ತ 


gos pd po 


(ಇತಿ ಶ್ರೀವೈಷ್ಣವ ಶ್ರೀನಿವಾಸ ವಿರಚಿತ ಶ್ರೀಮನ್ಮಹಾವಿಷ್ಣುವಂದನಂ ಸಮಾಪಂ) 


ಶ್ರೀಕೃಷ್ಣಾಭಿವಂದನಂ ರಾಗ : ಮೋಹನ 
ಅಚ್ಯುತಾನಂದಾತಿಶಯ ಅಪ್ರಮೇಯಂ ॥ 

ಅನಂಗಮದಾಪಹಾಹ್ಹಾದಕರ ರೂಪಂ | 

ಅಜಭವಸುರೇಶಾದಿನುತ ಅರುಣಾಂಬುಜ ಚರಣಂ । 


ಅಪ್ರತಿಮ ಪ್ರತಾಪಂ ವಂದೇ ವಾಸುದೇವ ಶಿ ಶ್ರೀಕೃಷ್ಣ ಪರಮಾತಮ್‌ HO 


4 


ಇಂದ್ರನೀಲಮಣಿನಿಭ ಶ್ಯಾಮಳವರ್ಣಂ | 

ಇಭನಾಯಕಾಪತ್ಯಮಿತ ದೀನಶರಣ್ಯಂ | 

ಇಹಪರ ಸುಖದಾಯಕ ಇಂದಿರಾರಮಣಂ | 

ಇಂದುಕುಲಾಬ್ದಿಕೋಮಂ ವಂದೇ ವಾಸುದೇವ ಶ್ರೀಕೃಷ್ಣ ಪರಮಾತ್ಸಮ್‌ ॥|೨]| 


ಉತ್ತಮೋತ್ತಮ ಕಾಂತಿಮಯ ಸುಶರೀರಂ | 
ಉನ್ನಶೋನ್ನತ ನಿರುಪಮ ಮಹಿಮಾಪಾರಂ । 
ಉತ್ತರೋತ್ತರಾಭ್ಯುದಯಕರ ಉಮಾಸೋದರಂ 


| 
ಉತ್ಕೃಷ್ಟುದಾತ್ತ ಬ ವಂದೇ ವಾಸುದೇವ ಶಿ ಶ್ರೀಕೃಷ್ಣ ಪರಮಾತ್ಮಮ್‌ TEU 


ಯಷಿವರಮುನಿಗಣ ಪರತತ್ವವಿಚಾರಂ । 

ಯಗ್ಯಜುಸಾಮಾದಿ ವೇದಾಗಮಸಾರಂ । 

ಸು ಎ1 ನಿಯಾಮಕಂ | 

ಯಕ್ಚಾಧಿಪಸುತಾ ವಲ್ಲಭಂ ವಂದೇ ವಾಸುದೇವ ಶ್ರಿ ಶ್ರೀಕೃಷ್ಣ ಪರಮಾತ್ಮಮ್‌ PH 


ಏಕಾನೇಕರೂಪಧಾರಕ ಭಕ್ತಗೋಚರಂ । 

ಏಕಾಂತಸೇವಾಸಕಜನ ಮನೋರಂಜನಂ । 

ಏಣಾಂಕಶೇಖರ ಪರಾಭವಕೃತ್ತಾಧಿಕ ಶೌರ್ಯಂ । | 

ಏಕಾಗ್ರ ಚಿತ್ತಾನುಕೂಲಂ Ms ವಾಸುದೇವ ಶಿ ಶ್ರೀಕೃಷ್ಣ ಪರಮಾ ಮಾತ್ಸಮ್‌ 11) 


28 


ಐಶ್ವರ್ಯಾಭಿವ್ಹದಿಕರ ಶ್ರೀಲಕ್ಷ್ಮೀಕಾಂತಂ | 

ಪ SAS 
ಐಕ್ಕಮತ್ಯ ಸೌಹಾರ್ದ್ಯಾದಿ ಸದ್ಗುಣಸಾಗರಂ [ 
ಐಲವಿಲೌರಸಪುತ್ರ ಶಾಪವಿಮೋಚನಂ । 


ಐಹಿಕ ವ್ಯಾ ಮೋಹ ಪ್ರಶಮೌಷಧಂ ವಂದೇ ವಾಸುದೇವ ಶ್ರಿ ಶ್ರೀಕೃಷ್ಣ ಪರಮಾ ಸಮ್‌ TNT 


ಓಂಕಾರೋದ್ಭವ ನಾದರಸಪಾನರಸಿಕಂ 1 

ಓಷಧೀಶಾನುಗತ ಶೀತಲ ರಜತ ಕಿರಣಂ । 

ಓಜಸ್ಸರ ಕಾಮಿನೀ ಕಾಮಿತ ಕೋಮಲಕಾಯಂ । 

ಔದಾರ್ಯಾದ್ಯಾದರ್ಶ ಗುಣಾಲಯಂ ವಂದೇ ವಾಸುದೇವ ಶ್ರೀಕೃಷ್ಣಪರಮಾತ್ಮಮ್‌ al 


ಕೌಸುಭ ಕಾಂತಿಯುತ ಕಮನೀಯ ಕಂಬುಕಂಧರಂ । 

ಕಾಳೀಯ ಕಾಕೋದರ ಫಣಾತಲ ತಾಂಡವ ನೃತ್ಯಂ । 

ಕುಲಕಂಟಕಾಧಮ ಕ್ರೂರಕಂಸ ಕಾಲಾಂತಕಂ | 

ಕೈವಲ್ಯದಾಯಕ ಕರುಣಾಕರಂ ವಂದೇ ವಾಸುದೇವ ಶ್ರೀಕೃಷ್ಣ ಪರಮಾ ಶಮ್‌ ॥1೮॥ 


ಗೋಧೂಳಿಧೂಸರಿತ ಗೋಪಬಾಲಕವೇಷಂ । 

ಗೋಪೀಗಣಮೋಹಿತ ಗೋಕುಲಾಂಬುಧಿಸೋಮಂ । 

ಗೋವರ್ಧನಗಿರಿಧರ ಗೋವಿಂದನಾಮ ಪಟ್ಟಾಭಿಷೇಕಂ । 

ಗೋಪಕುಲ ಲಲಾಮಂ ವಂದೇ ವಾಸುದೇವ ಶ್ರೀಕೃಷ್ಣ ಪರಮಾತ್ಮಮ್‌ ॥೯॥ 


ಚಂಚಲಚಾರು ಕುಟಿಲಕುಂತಲಜಾಲಂ । 

ಚಾಮಾಕರ ಸದೃಶಚೇಲ ರಾಜಿತಕಟಂ । 

ಚಾಣೂರಮುಷ್ಟಿಕಾದ್ಯಾರಿಹರ ಮಲ್ಲಾಗ್ರಗಣ್ಯಂ । 

ಚಂದನಾದಿ ಸಸರ ವಂದೇ. ವಾಸುದೇವ ಶಿ ಶ್ರೀಕೃಷ್ಣ ಪರಮಾ ಸಮ್‌ ॥೧೦॥ 


ಜನಮನರಂಜಿತ ಜಗನ್ಮೋಹನಾಕಾರಂ | 

ಜಗನ್ನಂಗಳಕರ ಜಗತ್ತಾವನಲೀಲಂ 1 

ಜರಾಮರಣಭಯಾಪಹ ಜಲಜನಾಭಂ । 

ಜಗದೋದ್ದಾರಕಂ ವಂದೇ ವಾಸುದೇವ ಶಿ ಶ್ರೀಕೃಷ್ಣ ಪರಮಾತ್ಮಮ್‌ HOO 


ಡಾಂಭೀಕ ಜನಮನ ವಿದೂರಂ । 
ಡಂಬರಾರಾಧನಾನಾದರಣಂ | 
ಡಮರುಗಾದಿ ವಾದ್ಯತಾಳಾನುಗತ ನಟನಂ । 


ಎರಕ ವಂದೇ ವಾಸುದೇವ ಶಿ ಶ್ರೀಕೃಷ್ಣ ಪರಮಾ ಕಮ್‌ 11೧೨ 


29 


ತರಳಿತ ತುಷಾರ ತುಲಸೀಹಾರಾಲಂಕೃತಮ್‌ । 
ತರುಣಾರವಿಂದಾನುರಾಗಪೂರಿತ ಲೋಚನಂ 1 
ತಾಮಸಾದಿಗುಣತಿಮಿರ ನಿರಸನಕರ ತರಣಿಂ । 
ತೃಣಾವರ್ತಾಂತಕಂ ವಂದೇ ವಾಸುದೇವ ಶಿ ಶ್ರೀಕೃಷ್ಣ ಪರಮಾತ್ಮಮ್‌ 11೧೩1] 


ದೀಪಿಕಾಭರಣಾದಿಧರ ದಿವ್ಯಾದ್ಭುತ ದೇಹಂ । 

ದುರಿತಾರಣ್ಯ ದಹನಕರ ದಾವಾನಲಂ । 

ದುಷ್ಪದೈತ್ಯದಾನವಾದಿ ದಮನ ಧುರೀಣಂ 1 

ದ್ವಾರಕಾಪುರಾಧೀಶಂ ವಂದೇ ವಾಸುದೇವ ಶ್ರೀಕೃಷ್ಣ ಪರಮಾತ್ಮಮ್‌ MeN 


ಲಣ 


ನಿಜತತ್ವ ನಿರೂಪಿತ ಗೀತೋಪದೇಶಕಂ । 

ನವನೀತ ಗಂಧವಾಹವದನ ನಂದನಂದನಂ । 

ನಿರ್ಮಲ ನಿತ್ಯಾನಂದಕರ ನಿರಂಜನ ದೀಪಂ । 

ನಾರದಮುನಿಮಾನಸ ಮರಾಲಂ ವಂದೇ. ವಾಸುದೇವ ಶ್ರೀಕೃಷ್ಣ ಪರಮಾತ್ಮಮ್‌ ॥1೧೫॥ 


ಪಂಚಪಾಂಡವ ಪ್ರಾಣಾಪತ್ಭಾಂಧವಂ [ 

ಪತಿಪರಾಯಣಿ ಪಾಂಚಾಲೀ ಪರಿತಾಪಹಾರಿಣಂ । 

ಪರಿಪರಿ ಫಲಪ್ರದಾಯಕ ಪರಮಾದರಣೀಯ ಪೂಜ್ಯಂ | 

ಪಾಂಚಜನ್ಯ ಪರಿಶೋಭಿತ ಪಾಣಿಂ ವಂದೇ ವಾಸುದೇವ ಶ್ರೀಕೃಷ್ಣ ಪರಮಾತ್ಮಮ್‌ OLIN 


ಣ 
ಬೃಹತ್‌ ಬಕಪತಗಾಸುರ ವಿಭಂಜನ ಭೀಮಂ । 
ಬಲಮದ ಬಾಣಾಸುರ ಬಾಹುಭೇದಕಂ । 
ಭಾವನಾಭರ ಭಾಗವತಜನ ಭವಭೀತಿಹರಂ । 
ಭೂರಿ ಭೋಗ ಭಾಗ್ಯೋಪೇತ ಭಗವಂತಂ ವಂದೇ ವಾಸುದೇವ ಶ್ರಿ ಕೃಷ್ಣಪರಮಾತ್ಮಮ್‌ ॥೧೭/॥ 


ಮಂದಹಾಸಯುತ' ಮುಖಾಂಬುಜ ಮುಕುಂದಮಾಧವಂ ।1 

ಮುರಳೀರವಾಮೃತ ಮಾಧುರ್ಯ ಗಾನವಿನೋದಂ । 
ಮಾಯಾಮೋಹಾಂಧಕಾರಮಥನ ಮಾರ್ತಾಡಂ । 

. :ಮಧುಮುರನರಕಾಸುರ ಮಾರಕಂ ವಂದೇ ವಾಸುದೇವ ಶ್ರೀಕೃಷ್ಣ ಪರಮಾತ್ಮಮ್‌ ॥।೧೮॥॥ 


ಯಾಗಯಜ್ಞಾರಾಧನಯೋಗ್ಯ ಯದುಕುಲೋತಮಂ । 

ಯಮಪುರಿಯಾತನಾ ಭಯಾಪಹ ನಿರ್ಮಲನಾಮಂ | 

ಯಮುನಾತಟಗತ ಸುಂದರೀಗಣ ಪರಿವೃತ ಸುಂದರಾಂಗಂ । 
ಯತಿವರಯೋಗಸಿದ್ದಿಫಲಂ ವಂದೇ ವಾಸುದೇವ ಶಿ ಶ್ರೀಕೃಷ್ಣ ಸ್ಸ ಪರಮಾತ್ಮಮ್‌ 11೧೯॥1 


30 


ರಮಾಸ್ವರೂಪಿಣಿ ರಮಣೀಮಣಿ ರುಕ್ಕಿಣೀರಮಣಂ | 

ರಾಧಾಗೋಪಿಸಮೇಶ ರಮ್ಯರಾಸಲೀಲಾ ರಮಿತಂ | 

ರಾಜಾಧಿರಾಜಾರಾಧಿತ ರೌಹಿಣೇಯಾನುಜಂ | 

ರಿಪುಗಣ ರಣಭಯಂಕರಂ ವಂದೇ ವಾಸುದೇವ ಶ್ರೀಕೃಷ್ಣ ಪರಮಾತ್ಮಮ್‌ ।೨೦/| 


ಲೋಕಾಹ್ಲಾದಕರಾಶ್ಚರ್ಯ ಬಾಲಲೀಲಂ ॥ 

ಲಕ್ಷಣ ಪರಿಪೂರಿತಾನುಪಮ ಲಾವಣ್ಯನಿಧಿಂ 1 

ಲಜ್ಜಾದರಹಸಯುದ್ವಿ ಲಾಸಿನೀ ನೋನಿ | 
ಲಸಿತ ಶ್ರಿ ವತ್ಸಲಾಂಛನಂ ವಂದೇ ವಾಸುದೇವ ಶಿ ಶ್ರೀಕೃಷ್ಣ ಪರಮಾತ್ಮಮ್‌ DOI 


ವೃಂದಾವನ ವ್ರಜಗೋಪಬಾಲಕಸಹ ಕ್ರೀಡಾವಿನೋದಂ | 
ವಾಸವಾದ್ಯಮರಾಭಿವಂದಿತ ವಿಮಲ ವನಜಾಂಘಿ ಯುಗಳಂ | 

ವಿವಿಧ ವಿಶಿಷ್ಟ ವರವಿತರಣ ವೆಂಕಟಾದ್ರಿ ವೆಂಕಟೇಶಂ | 

ವಕ ಕ್ನಸ್ಥಭ ವಿರಾಜಿತ ವನಮಾಲಂ ವಂದೇ ಸಕತ ಶ್ರೀಕೃಷ್ಣ ಪರಮಾತ್ಮಮ್‌ 12೨1 


ಶಿಖಿಶಿಖಂಡ ಶೋಭಾಯಮಾನ ಶೀರ್ಷದೇಶಂ । 

ಶಾಂತಶೀಲ ಸೌಮ್ಯತಾದಿ ಸದ್ಗುಣಸದನಂ | 

ಶ್ರೀವೈಷ್ಣವ ಶ್ರೀನಿವಾಸ ಹೃತ್ಚಂಜರ ಶುಕಂ । 

ಶಂಬರವೈರಿ ಜನಕಂ ವಂದೇ ವಾಸುದೇವ ಶಿ ಶ್ರೀಕೃಷ್ಣ ಪರಮಾತ್ಮಮ್‌ ILI 


ಕೀರಾಂಬುಧಿಶಯನ ಶಿ ಶ್ರೀಮನ್ನಾರಾಯಣಂ I 

ಕ್ಲಿತಿಭಾರ ಪರಿಹರಣಾರ್ಥಾಯ ಸ್ವೇಚ್ಛಾವತಾರಂ । 

ತ್ರಿ ಯಾಧಮ ನರಾಧಿಪಗಣ ವಿನಾಶನಂ । 

ಕೃಮಾಗುಣಾಸಮಾನಂ ವಂದೇ ವಾಸುದೇವ ಶಿ ಶ್ರೀಕೃಷ್ಣ ಪರಮಾ ವ 1991 


ಸತತ ಸೇವಿತ ಸಾಧುಜನ ಸಂರಕ್ಷಣಂ | 

ಸಾಂದೀಪವರಮುನಿಸುತ ಸಂಜೀವನಂ । 

ಸತೀ ಸತ್ಯಭಾಮಾಸ ಸಮೇತ ಸುಪರ್ಣಾರೂಢಂ । 

ಸತ್ಯಧರ್ಮ ಸ ಸುಪ್ರೀತಂ ವಂದೇ ವಾಸುದೇವ ಶಿ ಶ್ರೀಕೃಷ್ಣ ಪ ಪರಮಾತ ಸಮ್‌ 1೨೫1 


ಹತ ಮದಭರ ನೃಪಶಿಶುಪಾಲ ದಂತವಕ್ತಂ | 

ಹರ್ಷಕರ ಮಂದಹಾಸಯುತ ಶಶಿನಿಭಾನನಂ । 

ಹೀನಹಿಂಸಾಕೃತ್ಯ ರಾಜಸಾಮಸಗುಣಹರಣಂ | | 
ಹರಿಕಥಾಮೃತ ಸಾರಂ ವಂದೇ ವಾಸುದೇವ ಶ್ರೀಕೃಷ್ಣ ಪರಮಾತ್ಮಮ್‌ 1೨೬1 


(ಇತಿ ಶ್ರೀವೈಷ್ಣವ ಶ್ರೀನಿವಾಸ ವಿರಚಿತ ಶ್ರೀಕೃಷ್ಣಾಭಿವಂದನಂ ಸಮಾಪ್ಪಂ) 


31 


ಭಾಗ : 2 


ಸಂಗೀತ ಕೀರ್ಡ್ಕನಿಗಳು 


2.1 


2.2 


ರಾಗ : ರೀತಿಗೌಳ ತಾಳ : ರೂಪಕ 


ಇ ೮ ಡ್‌ ಜಾಗ್‌ 
ಸರಸ್ಪತೀ, ಭಗವತೀ, ಸರಸಿಜಾಸನ ಪ್ರಿಯಸತೀ । 


ಪ್ರದೇಹಿಮೇ ದಿವ್ಕಮತೀಂ (ಪ 


ವೀಣಾ ಪುಸಕಮಣಿಮಾಲಾ ಪರಿಶೋಭಿತ ಸೌಭಾಗ್ಯವತೀ । 


ವ. 


ಗಾನಾನಂದಸುಧಾರಸಾಸ್ವಾದಿತ ಸುಜ್ಞಾನಮತೀ ॥ಅ.ಪ.॥॥ 
[ow] 


ಚರಣ 

ಅರುಣಾಭಮಣಿಮಕುಟ ವಿರಾಜಿತ ಕಾಂತಿಮತೀ । 
ಕರುಣಾಪೂರಿತ ಅರವಿಂದಾಯತ ನೇತ್ರಾವತೀ ! 
ಸುರುಚಿರ ಶ್ವೇತಾಂಬರಾಲಂಕೃತ ಚಾರುಮತೀ । 
ಸುರವರಮುನಿಜನಾಭಿವಂದಿತ ವೇದವತೀ । 


ಮಧ್ಯಮಕಾಲ 
ನಿರುಪಮ ಸುಂದರ ರೂಪವತೀ | 
ಪರಿಮಳ ಸುಮಭರ ಮಾಲಾವತೀ ಮ- 


ಧುರ ವರವಾಕ್ಸದ ವಿದ್ಯಾವತೀ ಇಹ- 


ಪರ ಹಿತಕರ ವಿಶ್ವಭಾರತೀ Il 


ರಾಗಮಾಲಿಕಾ. ತಾಳ : ಖಂಡಛಾಪು 


ಕಾಂಭೋದಿ 
ಕ್ಷೀರಸಾಗರ ತನಯೇ ಸಚ್ಚಿದಾನಂದಮಯೇ | 
ಪ್ರದರ್ಶಯ ತವ ಚಾರುರೂಪಂ ಸರಸಿಜಾಲಯೇ ॥ಪ॥ 


ಹರಿದ್ರಾಕುಂಕುಮ ವಸ್ತಾಲಂಕೃತ ಸಕಾಯೇ, ವಿಶ್ವಪ್ರಿಯೇ । 


ವೆ 


ದಾರಿದ್ರ್ಯಾದಿ ಸಕಲ ಸಂತಾಪ ಶಮನೇ, ನಾರಾಯಣ ಜಾಯೇ ।|ಅ.ಪ.॥ 


ಕಾಂಭೋದಿ 
ತಾರಾಧಿಪತಿಸೋದರೀ, ಬ್ರಹ್ಮಾಂಡ ಭಾಂಡೋದರೀ । 


ಮಾರಾಭಿವಂದಿತ ಮನೋಹರೀ, ನಿರುಪಮ ಸುಂದರೀ । 
ಆರಾಧಿತಾಖಿಲ ಜನಾಭೀಷ್ಟಕರೀ, ಶುಭಕರೀ । 
ಭೂರಿಕೃಪಾಸಾಗರೀ, ಮಾತಾ ಜಗದೀಶ್ವರೀ 1123.೧. 


33 


ಇ) ಚೆ 
ವ್‌ — ಸ. pS 
ನಾದೋಂಕಾರಯುತ ಗಾಯತ್ರೀ, ಪರಮ ಪವಿತ್ರೀ [ 
ತಾಜಾ ರಲ್ಲಿ ಎಲ್ಲಿ ಪಿ pe 
ಮಾಧವ ಮನೋಲ್ಲಾಸ ಕಳತ್ರೀ, ಕಾಮಿತಥಾತ್ರೀ । 
pe RN) 9 ಲ ಖಯ ತ್‌್‌! ವೆ 
ಸಾಧುಜನವಿನುತಪಾತ್ರೀ, ಶ್ಯಾಮಕಮಲದಳನೇತ್ರೀ (ಚೆ.೨.॥ 
ಡೆ ೨ 
pos 
ವಲಜಿ 


ಚೆ 


ಮಂಜುಳಾಭರಣಭೂಷಿತ ಬಾಲೇ, ಅನುಪಮ ಸುಶೀಲೇ । 

ಚಂಪಕಾದಿ ಸುಗಂಧ ಸುಮಭರಿತ ಮಾಲೇ, ಕರಕಮಲೇ । 

ಪಂಕಜದಳನಯನ ವಿಶಾಲೇ, ಶಾರದಾಗಾನಲೋಲೇ । 

ಕುಂಕುಮ ಶಿಲಕಾಂಜಿತೆ ಫಾಲೇ, ಆನಂದಮಯಲೀಲೇ |[ಚ.೩.। 


ಕೀರವಾಣಿ 

ಮಾಂಗಲ್ಯಾದಿ ಭೂಷಿತ ನಾರೀಶಿರೋಮಣೀ, ಕಲ್ಯಾಣೀ । 
ವಾಂಛಿತಾರ್ಥದಾಯಕ ಚಿಂತಾಮಣೀ, ಮನೋನ್ನಣೀ | 

ಕಾಂಚನ ಮಣಿಮಾಲಾ ಗಳಶೋಭಿತ ಸೌಂದರ್ಯಮುದ್ರಾಮಣೀ । 
ಶಾರ್ಜ್ಯ್ಯಧರ ಮಧುಸೂದನ ಪ್ರಿಯಭಾಮಾಮಣೀ, ಅಳಿವೇಣೀ ॥ಚ.೪.॥ 


ಅಶಾಣ 

ಸೋಮಸೂರ್ಯಸಮ ಮಣಿಖಚಿತ ವಲಯೇ, ಕಲಯೇ । 

ಸಾಮಗಾನ ಸಮ್ಮೋದಿತ ಸುಹೃದಯೇ, ಸದಯೇ । 

ನಾಮಭಜಿತ ಸುಜನನುತ ಪದಾಂಬುಜ ವಿಜಯೇ, ಜಯೇ । 
ಪಾಮರಜನಾರ್ತಿಹರ ಮಹಿಮಾತಿಶಯೇ, ಅದ್ವಿತಿಯೇ (13.೫.1 


ಪೂರ್ಣಚಂದ್ರಿಕಾ 

ದೇವಾಸುರಾರಾಧಿತ ಸೌಭಾಗ್ಯವತೀ, ಕಾಂತಿಮತೀ । 

ಭಾವರಾಗಾದಿತೋಷಿತ ಕಲಾವತೀ, ಚಾರುಮತೀ | 

ಸೇವಿತಾಖಿಲಜನ ಪರಿಪಾಲಿತ ದಯಾವತೀ, ಶ್ರೀಮತೀ । 

ದೇವದೇವ ಶ್ರೀನಿವಾಸ ಮೋಹಿತ ಪದ್ಮಾವತೀ, ಶಾಂತಿಮತೀ ([ಚ.೬.|| 


ಹಂಸನಾದ 
ಬಾಲಾರ್ಯಸಮಾನ ಹೀತಾಂಬರಾಲಂಕೃತ ಶುಭಮಂಗಳದೇವೀ । 
ಶೀಲಾದಿ ಕಮನೀಯ ಗುಣಪರಿಪೂರ್ಣ ಶೋಭಿತ ಶ್ರೀದೇವೀ । 


34 


2.3 


ಕೋಲಾವರಪುರನಿಲಯ ವಿರಾಜಿತ ಮನೋರಮಾದೇವಿ 
ನಿಲಾಂಬುದ ಸಮಾನ ವರದರಾಜಸಮೇತ ಪ್ರಿಯಪೆರುನ್‌ದೇವೀ ॥ಚ.೭.! 


ka 
sb 


ಡೆ 
[CS 
6 
ತ 
Kf 
7} 
ತ್ರೆ 
8 
£L 
L 
[ei 
CL 
೯ 


ದೇವಗಾಂಧಾರಿ 
ವಂದಿತ ಮುನಿಜನಪಾಲಕ ರಾಘವರಂಜಿತ ಸೀ 
ಪಂಕಜನಾಭ ಪರವಾಸುದೇವ ಪ್ರಣಯಿತ 
ಸಿಂಧುಶಯನ ಸತ್ಯನಾರಾಯಣ ಸೇವಿತ ಸೌಭಾ 
ಶಂಖಚಕ್ರಗದಾಪದ್ಧಧರ ಮಹಾವಿಷ್ಣುಮಾನಿತ 


೬ 


Ge 


ತಾಲಕ್ಷ್ಮೀ । 


EL 
zl 
CL 
@ 

pC 


pl 
pe 
ಗಾ 


Oo 
3 
CL 

ತ 

(ಓಲ 

ತೆ 

3] 

6) 

do 

೯ 

ಣು 

1 


ರಾ ಸ ಮಯಾ 


ರಾಗ : ಬಿಲಹರಿ ತಾಳ : ರೂಪಕ 


ಭಜಮಾನಸ ಸತತಂ ನಾರಾಯಣ ದಿವ್ಯನಾಮಂ | 
ನಿಜವೇದಾಗಮಸಾರಾಮೃತ ನಾಮಂ ॥ಪ 


ದಾರುಣ ಭವಸಾಗರ ತಾರಕಮಂತ್ರ ನಾಮಂ 1 


ವಾರಣ ಬಂಧವಿಮೋಚನ ಜಗನ್ನಂಗಳಕರ ನಾಮಂ ॥ಅ.ಪೆ.॥ 


ಜನ್ಮಾರ್ಜಿತ ಪಾಪಜಾಲ ಶಮಿತಕರ ಪಾವನನಾಮಂ । 

ತನ್ಮಾತ್ರಕೃತ ಮಾಯಾಪಾಶ ಛೇದಕ ಮಹಾಬಲನಾಮಂ 1 

ಸನ್ಮಾನಿತ ಭಕ್ತಗಣಾನಂದಾ8ಶ್ರುಪೂರಕ ಪುಣ್ಯನಾಮಂ । 

ಸನ್ಮಾರ್ಗಪ್ರವರ್ತಿತ ಸುಜನೋದ್ಧಾರಕ ಶ್ರೀಪತಿನಾಮಂ 3.೧.11 
ಜರಾಮರಣ ಭಯಾಪಹ ಮಹಾವಿಷ್ಣು ಶಿರೋನಾಮಂ | 
ಪುರವೈಕುಂಠಪ್ರಾಪಿಕರ ಪರಮಾನಂದನಾಮಂ 1 


ದುರಿತಾರಣ್ಯ ದಾವಾನಲ ಸರ್ವೋತ್ತಮ ನಾಮಂ । 
ನಿರತ ಶ್ರೀನಿವಾಸಾಸ್ವಾದಿತ ಸುಧಾಸುಮಧುರ ನಾಮಂ (![ಚ,೨.। 


ಸಾ ಸಷ 


35 


2.4 


2.5 


ರಾಗ : ಸುನಾದ ವಿನೋದಿನಿ ತಾಳ : ಆದಿ 


ಶ್ರೀಮನ್ನಾರಾಯಣ ಶ್ರೀಲಕ್ಷ್ಮೀರಮಣ ಭವಪಾಶಹರ- 


ರು 


ವ ಸ 
ನಿಪಣ ದರ್ಶಯ ಮಾಂ ತವ ಚಾರುಚರಣ ॥ಪ॥ 


ಸ ಯ ಬಬ ರಲ 
} 4 ES ದ್‌್‌ 
ನಿರವಧಿಕ ಗುಣಪರಿಪೂರ್ಣ ನಿತ್ಯಾನಂದಾಮೃತವರ್ಷಯ- /1ಅ.ಪ.!! 


ರಾರಾ” ನ್ಯ. ಮಾ. 


ರಾಗ : ಗೌಳ ತಾಳ : ಆದಿ 
;ಣಮಾಮ್ಯಹಂ ಶ್ರೀಮನ್ನಾರಾಯಣಂ | 
'ಣಿತಲಶಯನ ಭೂರಮಾರಮಣಮನಿಶಂ ॥।ಪ॥ 


ಸ ಬ 
ದಿನಕರಕೋಟಿ ಸಂಕಾಶಮಾನ ದೇಹಂ | 
ವನಜಾಯತ ಲೋಚನಂ, ಅನುಪಮ ಕರುಣಾರಸಪರಿಪೂರ್ಣಂ ॥!ಅ.ಪ.!| 


LE 


£ 


ಚಾರುಮಂದಹಾಸಯುತ ಶಶಿಬಿಂಬಾನನಂ । 

ಕ್ಷೀರೋದಧಿ ಮಥನೋದ್ಭವ ಮಣಿಭೂಷಿತ ಕಂದರಂ | 
ನೀರದನಿಭನೀಲಕುಟಿಲಕುಂತಲಜಾಲಶೋಭಿತಂ | | 
ಮೇರುಸಮಾನಧೀರಂ, ವರಮುನಿಭಾವಿತ ಮನಮೋಹನಾಂಗಂ [ಚ.೧.॥ 


ಠ್‌ 


ಸಾಧುಸಂರಕ್ಷಣಾರ್ಥಾಯ ದೀಕ್ಷಾಕರಕಂಕಣಂ | 

ವೇದಾಗಮಾದಿಸನ್ನುತಾಖಿಲ ಲೋಕಪಾಲಕಂ । 

ಪಾದಾರವಿಂದಾಭಿವಂದಿತ ಜನಾಭೀಷ್ಟದಾಯಕಂ ಅ - 

ಗಾಧ ಮಹಿಮಾತಿಶಯ ವೀರಂ, ವಿಧಿಭವಸುರನುತ ಶ್ರೀನಿವಾಸ ವರದಂ ॥ಚ.೨.॥ 


NG ಡಾ. 


36 


2.6 


ತಾಳ : ರೂಹಕ 


ಹಾ 


ಣತಾರ್ತಿಹರಣ ನಿಪುಣ ಭವತರಣ ಮ 
Ca ತಜನ ಅಂತಃಕರಣ ನಿಜಕರುಣ 1॥ಅ.ಪ.॥ 


ಚರಣ. 

ನಿಖಿಲಾಭರಣ ಭೂಷಣ ನಿತ್ಯಾನಂದಪೂರಣ ಮ - 
ಧುಕೈೆಟಭಾಸುರ ರಿಪುಭೀಷಣ ವಿಶ್ವಕಾರಣ । 

A ಸಂತಾಪ ನಿವಾರಣ ಭಕ್ತಪರಿಪೋಷಣ ಸ ಸ- 
ನಕಾದಿ ಯತಿವರ ಸಂತೋಷಣ ಸುಮಧುರ ಭ ನಾಷಿಣ 1 


ಮಧ್ಯಮಕಾಲ 
ಏಕಸಿತ ನಳಿನದಳ ನಯನ ರ-ಸಿಕ ಸುಜನ ಮನರಂಜನ ಕ- 
ನಕಮಯ ಸುರುಚಿರ ವಸನ | ಅಖಿಲ ಸುರಮುನಿವರ ವಂದನ ॥ಚ॥। 


SK ಎರಾ. 


ರಾಗ : ಧನ್ಯಾಸಿ ತಾಳ : ರೂಪಕ 
ಮಧುರಂ ಅತಿಮಧುರಂ ನಾರಾಯಣ ದಿವ್ಯನಾಮಂ ॥ಪ॥ 


ಮಧುಕೈಟಭಾಸುರಾರಿ ವೈಕುಂಠಪತಿನಾಮಂ ॥ಅ.ಪ.॥ 


ತುಂಬುರು ನಾರದಕ್ಕತ ಸಂಗೀತಸಾರಾಮೃತನಾ ಮಂ । 
ಶಂಕರ ಸಮಾರಜ ಜಾಡಿ ರಾಮನಾಮ "1.೧ 


ನಿಜಭಕ್ತಜನ ಭಜನಾನಂದಕರ ಗೋವಿಂದನಾಮಂ 1 
ಸುಜನ ” ಮನೋರಥಪೂರಕ ಶಿ ಶ್ರೀಕೃಷ್ಣನಾಮಂ 1.೨.1 


ಸನಕಾದಿ ಯತಿವರ ತತ್ವೊ €ಪದೇಶಿತ ಶಿ ಶ್ರೀಹರಿನಾಮಂ । 
ಜನನಮರಣಭಯ ನಿವಾರಕ ತಿ ಶ್ರೀನಿವಾಸಾದಿನಾಮಂ ((ಚೆ.೩.1 


ಎರಡರ ಸಾ... 


37 


2.8 


2.9 


ದಿ 
ಹ 
ಎರಾಯಣರತಜನಪಾಲಕ, ಪಾಹಿಮಾಂ ॥ಪ!! 


ಇವಲೋಕಿತ ಪುರುಷೋತ್ತಮ | 
ಚಿದಾನಂದ ಪರಿಪೂರ್ಣ ಸಕಾಮ ।!ಅ.ಪ.॥ 


ರಮಣೀಯ ಮನೋಹರ ನೀರದನಿಭ ಘನಶ್ಯಾಮ | 
ಅಮಿತ ಮಹಿಮಾತಿಶಯ ರಿಪುಗಣಭೀಮ । 


ಸೋಮರವಿಕುಲಲಲಾಮ ಪಾಮರಜನ ಪುನೀತನಾಮ । 
ತಾಮಸಾದಿಗುಣವಿರಾಮ ಪ್ರೇಮಾರ್ದ್ರ್ವಹೃದಯ ಲೋಕಾಭಿರಾಮ ॥।ಚ॥ 


Wm 


ರಾಗ: ದುರ್ಗಾ ತಾಳೆ : ಆದಿ 
ಇಂದಿರಾರಮಣ ನಾರಾಯಣ ಪಂಕೇರುಹ ಚರಣ । 

ಸಂಕಟಾಪಹರಣ, ಸಾಧುಸಂತರಣ ರಕ್ಷಯ ಮಾಂ ಕರುಣ ॥ಪ॥ 
ಮಾಲಾಭರಣಕೋಭಿತ ನೀಲಮೇಘನಿಭ ಘನಶ್ಯಾಮಸುಂದರ । 
ಬಾಲಾರ್ಕಸಮಾನಚೇಲ ಬಂಧೂರಮಣಿಭೂಷಿತ ಕಂಬುಕಂಧರ ಅ.ಪ. 
ಅಜರುದ್ರೇಂದ್ರ ಸನಕಸನಂದವಾದಿ ಸ ಸನ್ನುತ ನಾರದಗಾನಲೋಲ | 

ಟಿಪ ಹ್ಲಾದಬಲಿ ಅಂಬರೀಷಾದಿ ಪರಮಭಕ್ತ ಪರಿಪಾಲ । 


ಸುಜನ ೩... ಮಂಗಳಮನೋಹರ ಆನಂದಮಯಲೀಲ । 
ನಿಜಯೋಗಿಜನ ಹೃದಯಾಕಾಶ ವಿರಾಜಿತ ಸಕಲಜಗದಾದಿಮೂಲ ॥/ಚ॥ 


ಚನ ಯಾಮು 


38 


2.10 


ಜ್‌ 
ರಾಗ : ನೀಲಾಂಬರಿ ತಾಳ : ರೂಪಕ 
ಪರಿಪಾಲಯಮಾಂ ಕರುಣಾರಸಭರನಯನ ನಾರಾಯಣ 1 
ಶ್ರೀರಮಾಸಮೇತ ಪನ್ನಗೇಂದ್ರಶಯನ ಭಕಪರಾಧೀನ ॥ಪ॥। 


L 


ಕನಕಮಣಿಮಕುಟ ಮಕರಕುಂಡಲಶೋಭಿತ ಮಂದಹಾಸವದನ । 


ಕ ಹ ೨ ದ್‌ 
ಸನಕಸನಂದ ನಾರದಾದಿ ಸಕಲಮುನಿಜನ ಹೃತ್ವದನ ಅ.ಪ. 


po 
ಚಂಪಕತುಲಸೀ ಮಲ್ಲಿಕಾಜಾಜೀ ಸುಗಂಧಮಯ ಸುಮಭರಿತ ಮಾಲಾವಿಭೂಷಣ | 
ಸುಂದರನಿರುಪಮ ಶುಭಮಂಗಳ ನಿತ್ಯಾನಂದ ಸುಖದಾಯಕ ಮನಮೋಹನ । 
ಕಂಕಣಕೇಯೂರ ಕೌಸುಭಕನಕಾಂಬರಾಲಂಕೃತ ರಂಜಿತ ಭುವನ । 


RD 


ಅಂಕುಶಪದ್ಧದ್ವ ಜಾಂಕಿತ ಶ್ರಿತಜನ ಸದಾವಂದಿತ ಮಂಜುಳಚರಣ 1॥ಚೆ॥ 


ES ನ್ನು 


ರಾಗ : ಬಿಲಹರಿ ತಾಳ : ಆದಿ 
ಮಂದರಧರ ಮಾಧವ ನಾರಾಯಣ 

ಮಂದಸ್ಥಿತವದನ ಮಾಮವ ಇಂದಿರಾರಮಣ ।ಪ॥ 

ಹೇಮಾಭರಣಶೋಭಿತ ಸೋಮಬಿಂಬಾನನ | 

ಪ್ರೇಮಪೂರಿತ ತಾಮರಾಯತ ಲೋಚನ ಅ.ಪ. 


ಚರಣ 

ವನಜಾಸನವಿನುತ ಪರಮಪಾವನ । 
ಸನಕಾದಿಯತಿವರ ನಿತ್ಯೋಪಾಸನ 1 
ವಿನತಾಶ್ರಿತಜನ ಪರಿಪಾಲನ । 
ಜನನಮರಣಭಯ ನಿವಾರಣ । 


ಮಧ್ಯಮಕಾಲ 
ವಿನತಾಸುತವಾಹನ ಫಣಿತಲ್ಪಶ್ರೈಯಾಸನ 1 
ಘನಭಕಗಣಭಾವನ ಶ್ರೀನಿವಾಸ ನಿತ್ಯಾರಾಧನ ॥/ಚ।। 


ಎರ ಯ್ಯ ಆರೂ... 


39 


2.13 


ಜಟ ವೈ 
ಕುಂಠಪುರವಿಹಾರಿ ಪರಿಪಾಲಯಮಾಂ ಅಸುರಾರಿ ॥ಪ॥ 


ವರಮಣಿಮಾಲಾ ಗಳಪರಿಶೋಭಿತ ನೀಲಾಂಬುದ ಶರೀರಿ । 
ವೆ, 


; pS Ny 
ಸರಸೀರುಹಲೋಚನ ಪರಿಪೂರಿತೆ ಕೃಪಾವಾರಿ ॥1ಅ.ಪ.॥ 


ಶರಣಾಗತಜನ ದುರಿತಭವಬಂಧನ ಪರಿಹಾರಿ । 
ಸುರವರಮುನಿಗಣ ಪರಿಪಾಲಿತ ಶುಭಮಂಗಳಕಾರಿ । 
ನರಹರಿ ನಾರಾಯಣ ತಾರಕನಾಮ ಸುಫಲಕಾರಿ । 
ನಿರುಪಮಾನಂದಾತಿಶಯ ಸುಖಸಂಪತ್ವಾರಿ | 


ಸ್ರ 
ವ 


9 
2೬ 
2 
ಲ 
tl 
ಗ 
೩. 
ಜ್ಜ 


ಪ್ರರುಷ ಪರವಾಸುದೇವ ನಾರಾಯಣ | 

ಂದೆ ps ಪರಿಪಾಲಯಮಾಂ ॥ಪ!। 
ಅಗಣಿತಗುಣಧಾಮ ನೀಲ - 
ಮೇಘನಿಭಘನ ಚ ೬. «4! ನಾಮ ।1ಅ.ಪ.॥ 


0 
CL 
EL 
EL 


© 
it 
೭೬ 


- 
pe 
ಕ 
5 
ಬ 


ಕನಕಕಶಿಪು ಅಸುರಾದಿ ದಿತಿಜಗಣರಿಪು ಭೀಮ | 
ಮುನಿಜನ ಪರಿಪಾಲಕ ಪರಮಪಾವನ ಸೀತಾರಾಮ | 
ಘನವಿಪುಲ ವೇಣುಗಾನ ವಿನೋದ ಯದುಕುಲಸೋಮ | 
ಜನನಮರಣ ಭಯಾಪಹ ಸಕಲಲೋಕ ಸಾರ್ವಭೌಮ 


ದೇವಾದಿದೇವ ನಾಗಾಚಲವಾಸ ಶಿ ಶ್ರೀವೆಂಕಟೇಶ । 

ಕಾವೇರೀ ಕಶ ಂತರೀಪ ವಿಹಾರ ಶ್ರೀರಂಗಾಧೀಶ । 
ಸೇವಾರತಜನವರದ ಕಂಚೇನಿಲಯ ಪೆರುನ್‌ದೇವೀಪ್ರು ಣೇಶ । 
ಭಾವಾತಿಶಯಭರ ಭಾಗವತಾದಿ ಸನ್ನುತ ವರಯದುಶೈ ಲೇಶ 


40 


ತಾಳೆ : ರೂಪಕ 


ತಾಳ : ಆದಿ 


13.೧.1 


3.೨.11 


2.14 


ಆದಿಮಧ್ಯಾಂತರಹಿತ ಅಖಿಲಾಂಡಕೋಟಿ ವಿಶ್ವಾಧಾರ I 

ಪೇದವೇದಾಂತಾಗಮಾದಿ ನಿರೂಪಿತ ಪರತತ್ವವಿಚಾರ | 

ನಾದೋಂಕಾರೋದ್ಬವ ರಾಗಸುಧಾರಸಯುತ ಸಂಗೀತಸಾರ । 
ಭೇದಭಾವನಾತೀತ ನಿಖಿಲಚರಾಚರ ಹೃದಾಗಾರ 1೭.3.1 


a ಕ್ಕ ಇಡಾ... 


ರಾಗ : ಧನಶ್ರೀ ತಾಳ : ಆದಿ 
ವರನಾರಾಯಣ ಕರುಣಯಾವಲೋಕಯ (| 
ಶರಣಾಗತಮಾಂ ಪರಿಪಾಲಯ ಪ 


ಅನುಪಲ್ಲವಿ 
ಮರಕತಮಣಿಶ್ಯಾಮ ಸುರಕುಲಾಂಬುಧಿಸೋಮ । 
ನಿರುಪಮಗುಣಸೀಮ ಭವಸಾಗರ ತಾರಕನಾಮ | 


ಮಧ್ಯಮಕಾಲ 
ಪರಮಪುರುಷ ಪರಂಧಾಮ ಜಿತಕಾ - 
ಮ ರಿಪುಭೀಮ ಜಗದಭಿರಾಮ ।।ಅ.ಪ.! 


ಚರಣ 

ಜಗದಾನಂದಕಾರ ಖಗಯಾನ ಸಂಚಾರ । 
ನಿಗಮಾಗಮಸಾರ ಅಗಣಿತ ಮಹಿಮಾತಿಶಯವೀರ । 
ಅಫಘಜಾಲವಿದಾರ ವಿಗಳಿತ ಮಹಾಮೋಹಾಂಧಕಾರ | 
ಸುಗಂಧ ತುಲಸೀದಳಹಾರ ಭಗವದ್ಭಕ್ತ ಹೃದಯಾಗಾರ । 


ಮಧ್ಯಮಕಾಲ 

ಗಗನಸದ್ಧಶಾಬ್ದಕರ ನಗಪತಿಸುತಾ ಸೋದರ । 
ಯೋಗಿಜನತತ್ವವಿಚಾರ ಭೋಗಮೋಕ್ಷಪ್ರದಚಶತುರ | 
ಯಾಗಾರಾಧಿತ ದಿವ್ಯಶರೀರ ರಾಗಭಾವಯುತ ನಾದೋಂಕಾರ | 
ಭಾಗವತ ರಾಮಾಯಣ ನೇತಾರ ಸಾಗರಾಧಿಕ ಗಭೀರ । 
ನಾಗಾದಿಶೇಷತಲ್ಪವಿಹಾರ ವಾಗಾಧೀಶವಿನುತ ವಿಶ್ವಾಧಾರ (।ಚ॥। 


ರಾ ಜಾ... 


41 


2.16 


ನಿತ್ಯಾರಾಧಿತ ಸುಜನೋದ್ದಾರಕ ಮಹಾನುಭಾವಂ ಅ.ಪ. 


ನಾರದಾದಿ ಮುನಿವೃಂದ ಗಾನವಿನೋದಂ | 


ಭೂರಿಕೃಪಾರಸೆಯುತ ವಿಲಸದಪಾಂಗಂ । 
ೇೀರಮಾಸಮೇತಶ ದಿವ್ಯವೈಕುಂಠಪುರವಾಸಂ I 
ನೀರದನೀಲ ಸಮರುಚಿ ಪರಿಲಸಿತಾಂಗಂ | 


ಮಧ್ಯಮಕಾಲ 
ಮಾರಕೋಟಿ ರೂಪ ಲಾವಣ್ಯಂ | ಮೇರುಸಮಾನಧೀರಾಗ್ರ ಗಣ್ಯಂ | 
ಘೋರಪಾಪಹರಣ ಧುರೀಣಂ । ವೀರಶ್‌ೌರ್ಯಾದಿ ಪರಿಪೂರ್ಣಂ ॥ಪ॥ 

a Ye ರಾ... 
ರಾಗ : ನಾಟಕುರಂಜಿ ತಾಳ : ಮಿಶ್ರಛಾಪು 
ಮಾಮವ ಸದಾ ನಾರಾಯಣ, ಕುರುಮೇ ಕುಶಲಂ ರಮಾರಮಣ ಪ 
ಅನುಪಲ್ಲವಿ 
ಖಗವಾಹನ ಸುರಶೋಕ ವಿಭಂಜನ, ಜಗದೀಶ ದೀನಜನಪರಿಪಾಲನ 1 
ಮಧ್ಯಮಕಾಲ 


[ 


ಅಘಜಾಲವಿದಳನ ಮುನಿಮಾನಸ ನಿವಸನ ವೇ - 


ದಾಗಮಾದಿ ಸನ್ನುತ ಪರಮಪಾವನ ॥।ಅ.ಪ.॥| 


ಚರಣ 

ಅರುಣಾಭಮಣಿಮಕುಟ ನವಮೌಕ್ತಿಕಹಾರ । 
ಪರಿವೀತ ಪೀತಾಂಬರ ನೀಲನೀರದನಿಭ ಶರೀರ । 
ಚರಣನತ ಸಕಲ ತಾಪವಿದಾರ । 
ಚಾರುಮಂದಹಸ ವದನ ವೈಕುಂಠವಿಹಾರ । 


42 


2.17 


2.18 


ಮಧ್ಯಮಕಾಲ 
ತರುಣಾರವಿಂದದಳಾಯತನಯನ ಮನೋಹರ |! 
ಕರುಣಾಲವಾಲ ಭೂರಿಶುಭಮಂಗಳಕರ ॥ಚ॥ 


af 
ಯ್ಯಾ 23 ಷಾ 


ರಾಗ : ದೇಶ್‌ ತಾಳ : ಆದಿ 
ನಾರಾಯಣಾಯ ನಮೋ ಮಾಧವಾಯ ನಮೋ | 

ನಾರಸಿಂಹಾಯ ನಮೋ ನಮಃ [ಪಃ 

ನಾಗೇಂದ್ರ ಶಯನಾಯ ನಂದಿತಾಖಿಲ ಲೋಕಾಯ । 

ವಾಗೀಶಾದಿ ವಿನುತಾಯ ಚಂದನಾದಿ ಸುಗಂಧಿತ - ॥1ಅ.ಪ.! 


ಅಗಣಿತಗುಣಗಣಾಯ ಆಗಮಗೇಯಾಯ । 

ವಿಗಳಿತ ಮಹಾಮೋಹಾಂಧಕಾರಾಯ । 

ಗಗನ ನಿರ್ಮಲ ಬೋಧ ಗಂಭೀರಭಾವಾಯ । 

ಭಗವದ್ಭಕ್ತ ಹೃದಯಾಬ್ದ ಭಾನುರೂಪ - 1.೦ 
ಶಂಖಚಕ್ರಗದಾಪದ್ಧ ಶಾರ್ಜ್ಗ ಎ 

ನಂದಕ ದಿವ್ಯಾಯುಧಕರಾಯ । 

ಪಂಕಜಾಕ್ಟೀಸಮೇತಾಯ ವೈಕುಂಶೆನಿಲಯಾಯ । 

ಮಂಗಳಾಭರಣ ಭೂಷಾಯ ಪಕ್ಷಿರಾಜವಾಹ - ಚೆ.೨॥ 
ಸರಸಿಜನಯನಾಯ ಸಕಲಲೋಕಹಿತಾಯ । 

ಸುರರಿಪುಗಣ ಮದಭಂಗಾಯ । 

ವರಮುನಿಮಾನಸ ಸರೋವಿಹಾರಾಯ । 

ವರದಾಯ ವೆಂಕಟಗಿರಿ ಶ್ರೀನಿವಾಸ - ॥[ಚ.8.॥| 


~~ ಸಡಾ. 


ರಾಗ : ದರ್ಬಾರಿ ಕಾನಡ . ತಾಳ ; ಮಿಶ್ರಛಾಪು 


ಧ್ಯಾನಸಮಾಧಿ ಗೋಚರ ನಾರಾಯಣ ಸು- 
ಜ್ಞಾನಮತಿ ದೇಹಿ ದೇಹಿ ಶ್ರೀರಮಣ ॥ಪ॥ 


ನಿಜಭಕ್ತಜನ ಮಾನಸವಿಹಾರ | 
ಸಜಲಜಲದನಿಭ ನೀಲಶರೀರ ॥।ಅ.ಪ.! 


43. 


2.20 


ರಮಾನನಾಂಬುಜ ದಿವಾಕರ | 

ಉಮಾಮಶೇಶ್ವರೀ ಸಹೋದರ । 

ಸಮಾನರಹಿತ ದೀನದಯಾಪರ । 

ಸುಮಾಭರ ಸುಗಂಧಮಾಲಾಧರ ಚ.೧.॥ 


ಸಗುಣನಿರ್ಗುಣ ಸ್ವರೂಪಧಾರ | 
ನಿಗಮಾಗಮ ವೇದವೇದಾಂತಸಾರ | 
ಖಗಯಾನಾರೂಢ ಗಗನಸಂಚಾರ 1 


ಯುಗಯುಗೇಭವ ಸ್ವೇಚ್ಛಾವತಾರ ೨. 
ಎರಾ ಮ್ಲ ರಾ. 

ರಾಗ : ಫರ್ಜ್‌ ತಾಳ : ಏಕ 

ಶ್ರೀಮಹಾವಿಷ್ಣುಂ ಮನಸಾ ಸ್ಮರಾಮಿ ನಿರಂತರಂ । 

ಶ್ರೀಮಹಾಲಕ್ಷ್ಮೀಸಮೇಶಂ ಖಗಾರೂಢಾಕಾಶ ಸಂಚಾರಂ ॥ಪ॥ 


೧ 


ಚಂದನಾದಿಸುಗಂಧಿತ ನಿರ್ಮಲ ಶ್ಯಾಮಳ ಕೋಮಲಾಂಗಂ ॥|ಅ.ಪ.| 


ಶಂಖಚಕ್ರಗದಾಪದ್ಧಧರ ಭಾಸಮಾನ ಚತುರ್ಭುಜಂ 1 


ಅಪಾರಕರುಣಾಪೂರಿತ ಕಟಾಕ್ಬಾಮೃತವೀಕ್ಷಣಂ | 
ಕಲ್ಪಾಂಬುಧಿವ್ಯಕ್ತ ವಟವೃಕ್ಷಪತ್ರ ಶಾಯಿನಂ । 
ಸುಪೂಜಿತ ಜನಾಭೀಷ್ಠದಾಯಕ ಪರೋಕ್ಷದ್ಯೈವಂ ನಿ- 
ತ್ಯೋಪಾಸಿತ ನಿಜಭಕ್ತಮನ ಪ್ರತ್ಯಕ್ಷರೂಪದಿವ್ಯಂ ॥ಚ॥ 
~~ Se em 
ರಾಗ : ಬಾಗೇಶ್ಟರಿ ತಾಳ : ರೂಪಕ 
ಚಿಂತಯಾಮಿ ಸಂತತಂ ದೇವಾದಿದೇವ ನಾರಾಯಣಂ | 
ಚಿಂತಿತಾರ್ಥದಾಯಕ ದೇವೀರಮಾರಮಣಂ (ಪ 


ನಾಮಭಜನ ನಿರತಕರ ಭಕ್ತಜನ ಮಂದಾರಂ | 
ರಾಮಗೋವಿಂದಮುಕುಂದ ಕೇಶವಾದಿನಾಮಂ ॥ಅ.ಪ.॥ 


44 


2.22 


ಹೇಮಾಭರಣಶೋಭಿತ ಸೋಮಬಿಂಬಾನನಂ । 

ಯಮನಿಯಮ ಪ್ರಾಣಾಯಾಮಾದಿ ಯೋಗಸಾಧನಂ | 

ಪ್ರೇಮಾತಿಶಯಪೂರಿತ ತಾಮರಾಯತಲೋಜಚನಂ | 

ಪಾಮರಜನ ಮನವಿದೂರ ಸಾಮಜವರದಂ | ೧.11 
ಕೋಮಲಾಹ್ಲಾದಕರ ದಿವೃಶ್ಯಾಮಳರೂಪಂ | 

ಕಾಮಜನಕ ಕರುಣಾಕರ ದಾಮೋದರಂ ಮ- 

ದೋನ್ನತರಿಪುಹರ ಭೀಮಪರಾಕ್ರಮಮ್‌ । 

ಕ್ಷೇಮಾನ್ವಿತ ಚರಾಚರಾತ್ಮಕ ಶ್ರೀಮಹಾವಿಷ್ಣು 8.೨.1 


ಣ 


~~ ಮ್ಲ ರ್ಯಾ... 


ರಾಗ : ಭೀಮ್‌ಪಲಾಸ್‌ ತಾಳ : ಆದಿ 


ಸಚ್ಚಿದಾನಂದ ಗೋವಿಂದ ಮುಕುಂದ, ಚಂದನಾದಿ- 
ಸುಗಂಧ, ಸುಂದರ ಪದಾರವಿಂದ, ವಂದೇ ತ್ವಾಂ ॥ಪ॥ 


ಔ 
[x8 


ರಿಶಮಿತ 


ಓ 


ಕಜನ ಭವಬಂಧ ಸುಖ- 
ನಿಜನವ್ಫಂದ ।1ಅ.ಪ.॥ 


ಲ 
[eb 
ಫ್ರಿ 
ಛಲ 
[28 
ಯ. ೪ಬ 
ಕ್ರ 


8° 
GL 
೮ 
ಲ 
2೬ 
[ed 
ತೆ 


ಇ. 

2೬ [28 
ನ 
ಣು 
ಲ 
ಜ್ರ [el 
p 
EL 
ಬ 
ಎ 
5 
ಭಿ 


ಶಯ ಮಂದಸಿತಾನನ ರಾಕಾಚಂದ ॥ಚ॥ 


CL 
ಗಂ 


ಯರ ಮ್ಲ... 


ರಾಗ : ತಿಲಂಗ್‌ ತಾಳ : ಆದಿ 
ಭಜಮನಿಶಂ ಮಾಧವ ನಾರಾಯಣಂ । 
ಭಜತಜನ ದುರಿತಜಾಲ ನಿವಾರಣಂ ಪ! 


ಅಜರುದ್ರೇಂದ್ರಾದಿನುತ ಪಾವನಚರಣಂ 1 
ನಿಜಭಕಗಣ ಭವಸಾಗರ ಶರಣಂ ಅ.ಪ. 


45 


5.೧.1 


= ಇಣ 

[2 B 

Kl 3 

ಡು 

B 
B 
TR 
ವ 
| 4 

ತ ವ್‌ 

ನ ನ್‌ ೧ ಮ ಎ 
4 oy * ಘಿ ಸ 
13) 72 HE: ಈ | t ಆನಿ 
ಜಿ 857 ಸ್ಟ 
Hm ಜ್ರ ಗ್ರ 
Hp ಸ 

೨9 4 ಎಣ f. 
[e ಇ 13° 3 
© ಸು NE PR 
33 HID ಇ r 13° 
3 3B ೨೨ ಣೆ ಇಷಾ 1 
ಸ್ರತ ಗ 
= 3 ಆ) pe Re: 
ಸಟ ಣಿ Kx 
A ಗ ಜು 

ಣಿ) 

ಅತ 

ಮಾ 


ಆದಿ 


ತಾಳ 


ಲ 


D 


೧ 


ನಳಿನಚರಣ, ತವ ಶರಣಂ ॥ಪ॥ 


೧ 


ತಿ ವಿಲಸದ ಪೀಠ । 


ದಜ 


೫ 


ಕ್ರ 


ಲ 


ಮಗಮದ ಬಿಂದುಲಲಾಟ । 


ಇ 


ಚಿರ 
/)) 


ರು 


ಸು 


ಕಮಲನಯನ ಕರುಣಾಕರ ನಾರಾಯಣ | 
ವಿಮಲಮಣಿಮಾಲಾಭರಣ ಭೂಪ 


ತ್ಯ 
2.24 ರಾಗ : ಹಿಂದೋಳ 


1.26 


a 
[et 
ಜ್ರ 


ಅಮಿತ ಮಹಿಮಾತಿಶಯಾನಂದ ಪೂರಣ । 
ಶಮಿತ ನಿಜಭಕ್ತ ಭವಬಂಧನ ಧುರೀಣ । 
ರಮಿತ ಭೋಗಭಾಗ್ಯ ಭೂರಮಾರಮಣ । 
ನಮಿತ ವರಮುನಿವೃಂದ ಪರಿಪಾಲನ । 
ಮ ಮಧ್ಯಮಕಾಲ 

ರಮಣೀಯ ಮನಮುದಿತ ಶಶಿವದನ । 


ಕಮನೀಯ ಕುಂದಮುಕುಳ ನಿಭರದನ । 
ಗಮನಾರ್ಹ ಮಧುಗಲದ ವ ಮೃದು ದುಗದನ । 
ಸಮನೀಲ ರುಚಿವಪುಷ ಜಿತಮದನ ॥ಚ॥ 


ats Se ae 


ಕೈ 


ರಾಗ : ಚಕ್ರವಾಕ ತಾಳ : ಆದಿ 
ಅಖಿಲಾಂಡಕೋಟಿ ಬ ್ರಹ್ಮಾಂಡನಾಯಕ | 
ಸಕಲ ಜಗದಾನಂದಕಾ ರಕ 'ಕೃಪಯಾವ- 
ಲೋಕಯ ಮಾಂ ತವ ಪಾದಸೇವಕ ಪಃ 
ಜನನಮರಣಭಯ ಶೋಕನಿವಾರಕ ಸು- 
ಜನ ಮನೋರಥ ಫಲಪ್ರದಾಯಕ ॥ಅ.ಪ.॥ 
ವಿಶ್ವ ಲೀಲಾನಾಟಕ ಸೂತ್ರಧಾರಕ । 
ಶಶ್ವಸ್ಥನೋಹರ ದಿವ್ಯಾದ್ಭತ ರೂಪಕ । 
ನಶ್ವರ್ಬೀವನ್ಮುಮುಕ್ತೊಪಾಯಕ | 
ಅಶ್ವಾರೋಹಿತ ಹರಿ ಕಲಿಯುಗಾಂತಕ ।(ಚ॥ 
~~ 
ರಾಗ : ನಾಟ ತಾಳೆ : ರೂಪಕ 


ಪಾದಮಾಶ್ರಯಾಮ್ಯಹಂ ಪಾಲಯ ಸದಾ । 
ಮಾಧವ ನಾರಾಯಣ ತವ- ॥1ಪ॥ 


ವೇದಾಗಮಾದಿ ಸನ್ನುತ ಜಗದಾನಂದಕಾರ | 
ಆದ್ಯಂತರಹಿತಾತ್ಯಾದ್ಭುತ ಬೃಹದಾಕಾರ ॥।ಅ.ಪ.|| 


47 


2.27 


2.28 


ಕಾಮಕ್ಕೋಧಲೋಭಮೋಹ ಮಾಯಾತೀತ । 
ವಾಮದೇವ ಕಮಲಾಸನಾದಿ ವಂದಿತಾಚ್ಯುತ Hell 


~~ ಮ್ಲ ಕರಾ. 


ರಾಗ : ಮುಖಾರಿ 

ಭವತರಣ ವರನಾರಾಯಣ ದೇಹಿ 1 
ನವಭಕ್ತಿಯುತ ತವಾರಾಧನ ॥ಪ॥ 
ಅನುಪಮ ಕರ್ಣಾನಂದಕರ ತವಕಥಾಶ್ರವಣ 
ಮನಮೋದಿತ ತವ ನಾಮಜಪಕೀರ್ತನ 
ಯನಾನಂದಾಶುಪೂರಕ ತಃ ಸ್ಮರಣ [ 


ತುಲಸೀದಳಕೃತ ತವ ಪಾದಾರವಿಂದಾರ್ಚನ | 
ವಿಲಸಿತ ಪಲ್ಲವ ತವ ಭವ್ಯಾಂಘ್ರಿಯುಗ ವಂದನ ಅ- 
ತುಲಿತ ನಿರಂತರ ತವ ದಾಸ್ವಭಾವನ ವಿ- 

ಪುಲ ಪುಲಕಿತ ತವ ಸಖ್ಯಾತ್ಮನಿವೇದನ 


~~ ಯ್ಯ ಷರ... 


ರಾಗ : ಸಾವೇರಿ 
ಕಾಳ ii ಶ್ಯಾಮಳ ಕೋಮಲಾಂಗ, ಶುಭಾಂಗ ಪರಿ- 


ಮಾ ಭೂನೀಳಾರಮಾಂತರಂಗ ॥।ಪ॥ 


|| 


ಲ 


ಧುಕ್ಕೆಟಭಾದಿ ಸುರರಿಪು ಮದಭಂಗ, ರಣಪುಂಗ । 


ವಿಧಿಭವಸುರೇಂದ್ರ ಸನ್ನುತ ಪುರುಷೋತ್ತಮಾಂಗ ಅ.ಪ 
ಚರಣ 

ದಿಶೇಷಾಂಗಶಯನ ವರಕಾವೇರೀತಟ ಶ್ರೀರಂಗ । 
ಆದ ತತ ಕೋಟಿ ಸಮರುಚಿ ಪಿ! | 
ಪಾದಪಂಕಜಾಭಿವಂದಿತ ಭಕಹೃದಯಾಬ್ದ ಭೃಂಗ । 
ಮಾಧುರ್ಯ ಗಾನಾನಂದಿತ ಖಿಲ ಸತ್ಸಂಗ । 


ಬ 


48 


ತಾಳ : ಖಂಡಭಾಪು 


([ಚ.೧.॥ 


([ಚ.೨. 


ತಾಳ : ಮಿಶ್ರಛಾಪು 


2.29 


2.30 


ಮಧ್ಯಮಕಾಲ 

ರಾಧಾಮಾಧವ ಗೋವಿಂದ ಮುಕುಂದ । 
ವೇದನಾದಮೋದ ಸಚ್ಚಿದಾನಂದಾ- 
ಹ್ಲಾದಮಯ ಹರಿಚಂದನಾದಿ ಸುಗಂಧ । 
ಸಾಧು ಶಿ ್ರೀವಿವಾಸನುತ ಪದಾರವಿಂದ ॥ಚ॥ 


Se ಡಾ... 


ರಾಗ : ಯದುಕುಲಕಾಂಭೋದಿ ತಾಳ : ಖಂಡಛಾಪು 


ಅಕ್ಷಯ ಫ ಫಲಪ್ರದಾತ ಶಿ ಶ್ರೀಮನ್ನಾರಾಯಣ | 
ರಕ್ಷೆಯ ಮಾಂ ಕ್ಲೀರಾಂಬುಧಿಶಯನ ಪ 


ಲಕ್ಷಣ ಪರಿಪೂರ್ಣ ವರಮಹಾಲಕ್ಷ್ಮೀರಮಣ | 
ಪಕ್ಚಿವಾಹಾರೋಹಣ ಶತರಶ್ಚಿವತ್ನಿಭಕರಣ ಅ.ಪ 
ವಕ್ಷಸ್ಥಳ ಲಸತ್‌ ಕೌಸ್ತುಭಮಣಿ ವಿಭೂಷಣ । 
ಕುಕ್ಬಿಸ್ಥಿತಾನೇಕ ಕೋಟಿಲೋಕ ಪರಿಪಾಲನ | 
ಶಿಕ್ಷಿತದುಷ್ಟ ದೈತ್ಯದಾನವಾದಿ ರಿಪುಗಣ । 
ಲಕ್ಷದೀಪೋತ್ಸವ ವೈಭವ ವೈಕುಂಠಪುರ ಸದನ ॥ಚಃ॥। 


ಡಾ ಹಾ 


ರಾಗ : ಕೇದಾರಗೌಳ ತಾಳ : ಆದಿ 
ವರಮುನಿವಂದಿತ ಯದುಶೈಲಾಧೀಶ ಆದಿನಾರಾಯಣ । 
ಪರಿಪಾಲಯ ಮಾಂ ಪರಮಪುರುಷ ಪದ್ಧಜಾರಮಣ ॥ಪ॥ 
ಶತಕೋಟಿರವಿ ಭಾಸಮಾನಾಭರಣ ಭೂಷಣ । 
ನತಜನಾಭೀಷ್ಟ ವಿಪುಲ ವರವಿತರಣ ಧುರೀಣ ॥ಅ.ಪ.॥ 
ಅಜಭವಸುರೇಶಾದಿನುತ ಪರಮಪಾವನ ಚರಣ । ' 
ಸಜಲ ಜಲದನಿಭ ಘನನೀಲ ಶೀತಲ ಕರಣ । 
ನಿಜಭಕಗಣಾನಂದಾಶ್ರಪೂರಕ ಸತ್ಯಥಾದಿ ಶ್ರವಣ । 
ಸುಜನೋದ್ಧಾರಕ ಕರುಣಾಕರ ಭವಾಂಬುಧಿ ತರಣ ॥।ಚ॥ 
ರರ. ವೈ ಎರಾ 


40 


2.31 


2.32 


ರಾಗ : ವಾಚಸಶಿ 


ಶ್ರಿರಮಾಮನೋಹರ ಭೂರಿಕರುಣಾಕರ । 
ಪೂರಯ ಮಮ ಕಾಮಂ ಸೂರಿಜನಾರ್ಚಿತ- ॥ಪ॥ 


ಚರಾಚರಾಖಿಲ ಭೂತದಯಾಪರ ಪರಾತ್ಪರ । 


ಪರಾವರ ಪರಮಪುರುಷ 


ಪರಮೇಶ್ವರ ॥ಅ.ಪೆ.॥ 


ಧಾರಾಧರವಿನೀಲ ಚಾರುಕಳೇವರ, ಶಶಿಕಲಾಧರ । 
ಆರಾಧಿತಾಖಿಲಜನ ಭವಪಾಶಹರ, ಗದಾಧರ ! 
ಸುರಾಸುರಾದಿ ಸನ್ನುತ ಮಂದರಾದ್ರಿಧರ, ಶ್ರೀಧರ । 
ವೀರಾತಿಶಯ ಟಟ ಮ Hl 


ರಾಗ : ಯಮನ್‌ಕಲ್ಯಾಣಿ 


a Sm 


ಭಜಭಜಾಹರ್ನಿಶಂ ಶಿ ಶ್ರಿಮನ್ನಾರಾಯಣಂ [ 
ಭಜತಜನ ದುರಿತಾಪಹ ಶ್ರೀರಮಾರಮಣಂ ॥ಪ॥ 


ವರುಣಾಲಯಾನುಗತ ಘನನೀಲವರ್ಣಂ ಮ- 
ಕರಾಕೃತಿ ಕುಂಡಲಾಲೋಲ ಶೋಭಿತ ಕರ್ಣಂ ॥1ಅ.ಪ.॥| 


ನಿರುಪಮ ಸುಂದರ ಮಂದಸ್ಥಿತ ರಾಕಾಶಶಿಬಿಂಬಾನನಂ । 


ಕರುಣಾಪೂರಿತ ಅರುಣಾರವಿಂದದಳಾಯತ ಲೋಚನಂ । 
ಮರಕತ ಮಣಿಹಾರ ವಿಭೂಷಿತ ಭೋಗೀಂದ್ರಶಾಯಿನಂ | 


ಸುರುಚಿರ ಪಿತಾಂಬರಾಲಂಕೃತ ಮನಮುದಿತಾತಿಮೋಹನಂ 


ವರಮುನಿನಾರದ ತುಂಬುರು ಗಾನವಿಲೋಲಂ | 
ಚರಾಚರಾಂತರಾತ್ಮಕ ಸಕಲ ಜಗದಾದಿಮೂಲಂ | 
ಪರಮಾದ್ಭುತಾತಿಪಾವನ ಪರಮಾನಂದಕರಲೀಲಂ | 
 ಶರಣಾಗತಜನ ಪರಿಪಾಲಿತ ಅನುಪಮ ಗುಣಶೀಲಂ 


ಪರಿಮಳ ಸುಮಭರ ಮಾಲಾವಿರಾಜಿತ ವರಯದುಶೈಲೇಶಂ | 
ವಿರಿಂಚ್ಕಾ ದಿನುತ ಕಾಂಚೀವರದ ಪೆರುನ್‌ದೇವಿ ಪ್ರಾಣೇಶಂ । 


ವರಕಾಪೇರೀತಟ ವಿಹಾರ ಭಾಸಮಾನ ಶಿ ್ರೀರಂಗಾಧೀಶಂ | 


ನಿರತಿಶಯ ಸುಖದಾಯಕ ಶ್ರಿ 


ಶ್ರೀನಿವಾಸ ಟೀ 
ಪರರ ವ್ಯ ಮರಾ... 


50 


ತಾಳ : ರೂಪಕ 


ತಾಳ : ಆದಿ 


((ಚ.೧.!| 


13.೨.1 


13.೩.1 


2.33 ರಾಗಮಾಲಿಕಾ ತಾಳ : ಮಿಶ್ರಛಾಪು 
ತೋಡಿ ಲ 
ಭಾವಯಾಮ್ಯಹಂ, ಪರಿಪಾಲಯ ಮಾಂ ನಾರಾಯಣ । 
ಕೋವಿದ ಮನಮುದಿತ ತವ ಚರಣಂ ಸದಾ- ॥ಪ॥ 


ಮಾನಾದಿ ದಶಮಹಿಮಾವತಾರ । ದಾನವಾದ್ಯಸುರಕುಲ ಸಂಹಾರ । 
ಭಾನುಶತಭಾಸುರ ಸುಶರೀರ । ದೀನಜನ ಭವಸಂತಾಪ ನಿವಾರ`॥ಅ.ಪ.॥ 


ತೋಡಿ 

ಯಗ್‌ಯಜುಸ್ಸಾಮಾದಿ ವೇದಸಾರ । ಮುನಿಗಣ ಪರತತ್ವ ವಿಚಾರ । 

ಅಗಣಿತ ಬಾಹುಬಲಾತಿಶಯ ವೀರ । ಅಘಬ್ಧಂದ ಸಮೂಲ ವಿದಾರ । 
ಸುಗಂಧಮಯ ನವತುಲಸೀಹಾರ । ಜಗನ್ಮೋಹನ ಸುಕುಮಾರ ಟ 
ಖಗಾರೂಢಾಕಾಶ ಸಂಚಾರ । ವಿಗಳಿತ ಮಾಯಾಮೋಹಾಂಧಕಾರ 3.೧.11 


ಮೋಹನ 

ಮಂದಹಾಸಯುತ ಶಶಿನಿಭಾನನ | ಅರವಿಂದಳಾಯತಲೋಚನ । 

ಇಂದಿರೆಯಾ ಸಹ ಸುಖಾಸೀನ । ವಸುಂಧರಾಕೃತಾನುಪಮ ಸೇವನ ಟ 
ಸನಂದನಾದಿ ಯತಿವರ ಭಾವನ । ಇಂದ್ರಾದ್ಯಖಿಲ ಲೋಕಪಾಲನ । 

ವಂದಾರು ಜನಾಭೀಷ್ಟ ಪ್ರದಾನ । ಸಿಂಧುಮಧ್ಯಾದಿಶೇಷ ಶಯನ ([ಚ.೨.॥ 


ಶಂಕರಾಭರಣ 

ನಾರದಾದಿ ವರಮುನಿ ಗಾನವಿಲೋಲ । ಧಾರಾಧರಾನುಗತ ನಿರುಪಮ ನೀಲ | 
ವಾರಿಜಾಸನಾದಿ ದೇವಾನುಕೂಲ । ಭೂರಿ ಶುಭಮಂಗಳಾನಂದಕರ ಲೀಲ ॥ 
ಕ್ಲೀರೋದಧಿಭವಮಣಿಕೃತಮಾಲಾ । ನೀರದನೀಲ ಕುಟಿಲಕುಂತಲಜಾಲ ॥ 
ಚಾರುತಿಲಕಾಂಚಿತ ವಿಶಾಲ ಫಾಲ | ಮೇರುಸಮಾನ ಪುರುಷಶಾರ್ದೂಲ 1ಚ.೩.॥ 


ಶುದ್ಧಧನ್ಯಾಸಿ 

ಪರಿಶಮಿತ ನಿಜಭಕ್ತಜನ ಭವಪಾಶ । ಮರಕತಮಣಿಮೇಖಲಾಭರಣಭೂಷ । 
ಸುರುಚಿರ ಪೀತಾಂಬರಾಲಂಕೃತ ಬಹುತರವೇಷ | ಮಧುರಾದರಣೀಯ ಮೃದುಭಾಷ । 
ನಿರತಿಶಯಾನಂದಮಯ ವೈಕುಂಠವಾಸ । ಹರಿನಾಮಕೀರ್ತನಾದಿ ಪರಿತೋಷ । 


ಗುರುತರ ವರವಿತರಣಾಭಿಲಾಶ । ತಿರುಮಲಾಧಿಪ ಶ್ರೀನಿವಾಸ ಆದಿವೆ ಖ್ಯ 






2.34 


2.35 


ರಾಗ: ಸಾಲಗಬೈೆರವಿ 
ನಂದಗೋಕುಲಬಾಲ, ಬೃಂದಾವನಲೀಲ, ಪಾ ಪಾಲಯ- ॥1ಪ॥ 
ಮುರಳಿಗಾನಲೋಲ, ಕರುಣಾಲವಾಲ ॥೮ಅ.ಪೆ.॥ 


ನೀರದಘನನೀಲ, ನಿರುಪಮಗುಣಶೀಲ । 
ಸುರುಚಿರ ಕನಕದುಕೂಲ, ಸುರರಿಪುಕುಲಕಾ ಲ 
ತುಲಸೀದಳಕೃತ ವನಮಾಲಾ, ನೀಲಕುಟಲಕು. “ಲಜಾಲ ॥ 
ವಿಲಸಿತ ಮುಗ್ಗಮಯೂರವಾಲ, ತಿಲಕಾಂಚಿತೆ ಎರಾಲ ಫಾಲ 


ಶ್ರೀರುಕ್ಮಿಣಿಸಹ ರತಿಕೇಲ, ಘೋರಕಲುಷಗಿರಿ ಛೇದಕ ಶೂಲ । 


ಶರಣಾಗತಜನ ಪರಿಪಾಲ, ವರಮುನಿಮಾನಸಮರಾಲ 


ಸ್ಥಿತಲಲಿತ ಕಪೋಲ, ನಿರತಿಶಯಾನಂದಾಮೃತಲಾಲಾ 
ಹಿತಕರ ನಿಜಭಕಕುಚೇಲ, ಹತದುರುಳ ನೃಪಶಿಶುಪಾಲ 


ನಿಖಿಲ ಜಗದಾದಿಮೂಲ, ಅಕಳಂಕ ಜನಾನುಕೂಲ । 


ಪ್ರಕಟಿತ ಸಂತಸಾಧುಸಮ್ಮೇಲ, ಸಕಲಪಾಪ ಶಮಿತ ಅನಲಜ್ವಾಲ 


ಸಮುದಿತ ರಾಗಭಾವತಾಳ, ಅಪರಿಮಿತ ದಯಾರಸಾಲ । 


ತಾಳ : ಆದಿ 


HOt 


11೨। 


Hal 


11೪॥| 


11೫1 


ಸಮರಭಯಾನಕ ನರಶಾರ್ದೂಲ, ವಿಮಲ ಮಾನಸ ಶಿ ಶ್ರೀನಿವಾಸನುತ 
ಗೋಪಾಲ 11೬11 


ರ್ಜ ಯರ... 


ದಾಗ : ಮೋಹನ 

ಶ್ರೀವಿದ್ಯಾರಾಜಗೋಪಾಲಂ ಭಜೇಹಂ ಸತತಂ । 
ಶ್ರೀರುಕ್ಕೀಣೀ ಸತ್ಯಭಾಮಾ ಸಮೇತಂ ॥ಪ॥। 
ಅನುಪಲ್ಲವಿ 

ಭವ್ಯತೇಜೋಮಯ ಮೋಹನಾಕಾರಂ । 
ದಿವ್ಯಾಭರಣಧರ ನೀಲಮೇಘ i [ 


ಮಧ್ಯಮಕಾಲ 
ನವಪಲ್ಲವಕರತಲ ಗೋವರ್ಧನ ಗಿರಿದಾರಂ | 
ಭವಸಾಗರತಾರಕ ಗೋವಿಂದ ಮುಕುಂದನಾಮಂ ॥ಅ.ಪ.!|| 


52 


ತಾಳ : ರೂಪಕ 


2.36 


ಚರಣ 

ಮುರನರಕಾಸುರಾದಿ ಸಕಲರಿಪುಗಣಮಥನಂ । 
ಶರಣಾಗತಜನ ಪರಿಪಾಲಕ ಭಕಕಾಮಧೇನುಂ । 
ವರಮುನಿವೃಂದವಂದಿತ ಪಾವನಚರಣಂ । 
ಹರಿದ್ರಾನದೀತಟನಿಲಯ ವಿರಾಜಮಾನಂ | 


ಮಧ್ಯಮಕಾಲ 
ಪಾರಿಜಾತಾಪಹರಣಂ ನಾರದಾದಿಕೃತ ಭಜನಂ | 
ಘೋರಪಾಪಹರಣ ಧುರೀಣಂ ವೀರ್ಯಶೌರ್ಯಾದಿ ಪರಿಪೂರ್ಣಂ ॥ಚ॥ 


ರಾಗ ; ಕಲ್ಯಾಣಿ ತಾಳ : ಮಿಶ್ರಛಾಪು 
ದಕ್ಷಿಣ ದ್ವಾರಕಾಧೀಶ ಶ್ರೀವಿದ್ಯಾರಾಜಗೋಪಾಲ ಪ್ರ- 
ದರ್ಶಯ ತವ ದಿವ್ಯ ಶೃಂಗಾರ ಬಾಲಲೀಲಾ ॥ಪ॥ 


ಕಾಂತಾರುಕ್ಕಿಣೀ ಸತೀಸತ್ಯಭಾಮ ರತಿಕೇಲೀಲೋಲ । 
ವಾಂಛಿತ ಫಲಪ್ರದಾಯಕ ಕಲ್ಯಾಣಗುಣಶೀಲ ॥ಅ.ಪ.॥॥ 


ವಿಲಸಿತ ಮ್ಹಗಮದ ತಿಲಕಾಂಚಿತ ವಿಶಾಲಫಾಲ । 

ಗಳ ಪರಿಶೋಭಿಶ ನವತುಲಸೀದಳ ವನಮಾಲಾ | 

ವಿಲುಲಿತ ಕುಂಡಲ ಮಣಿಮಕುಟ ಕನಕಮಯ ಚೇಲ ॥ಟ 

ಲಲಿತಾಲೋಲಕ ಘನನೀಲ ಕುಟಿಲಕುಂತಲಜಾಲ 13.೧.1 


ನಳಿನದಳನಯನ ವ್ರಜನಾರೀ ಪರಿವೃತ ನಂದಲಾಲ । 
ಕಲಿಕಲುಷ ಪರಿಶಮಿತ ಅನುಪಮ ಕರುಣಾಲವಾಲ । 
ಖಳಕಂಸಾದಿ ರಿಪುಗಣ ಭಯಾನಕ ನರಶಾರ್ದೂಲ । 
ಜಲಭರ ಹರಿದ್ರಾತಟನಿಲಯ ನತಶ್ರೀನಿವಾಸ ಪರಿಪಾಲ ೨. . 


SS 


53 


2.37 


2.38 


ರಾಗ: ತೋಡಿ ತಾಳ : ಆದಿ 
ಮಹಾಲಕ್ಷೀ ವರದವಲಬೇ ಮಂದಸ್ಥಿತ ಸುವದನೇ ಪಾಹಿಮಾಂ ॥ಪ॥ 


ಎದ 
ತಿಶಯಾನಂದಸುಖ ಸಂಪ 'ದಾತೇ ಸ Fa ॥ಅ.ಪೆ.॥ 
ಚರಣ 


ರಾಜರಾಜಾರ್ಜಿತ ಪದಕಮಲೇ ರಾಜೀವದಳ ನೇತ್ರೇ ವಿ- 
ಭ್ಯಾಜಮಾನ ಕುಂಭಕುಚಯುಗಳೇ ರಾಜಿತ ಮಣಿಖಚಿತವಲಯೇ । 


ಓ 
ಸುಜನ ಮನೋರಥಪೂರಿತೇ ಭಜತಜನಮಾನಸ ವಿರಾಜಿಶೇ । 
ರಜನೀಶನಿಭ ಮುಖಾಂಗಯುತೇ ನಿಜವೇದಾಗಮಾದಿ ಸನ್ನುತೇ [ಚ| 


ರ್ಯಾ ಸಹರಾ... 
wn . 
ರಾಗಿ: ಜೃರವಿ ತಾಳ : ಮಿಶ್ರಛಾಪು 
ಕಮಲಾಲಯೇ ಕಮಲನಾಭಜಾಯೇ ಕೃಪಯಾವಲೋಕಯೇ ॥ಪ॥ 


ವಾಚಾಮಗೋಚರ ಮಹಿಮಾನ್ವಿತೇ ವಾಹಿನೀಧವಸುತೇ । 


ವ ಬಸ್ಯ ಸಳ ಸುಚರಿತೇ । 


1] 


ಬಾರ ಕೆ ಪುಮ 


ರಾಗ : ಕುಂತಲವರಾಳಿ ತಾಳ : ರುಂಪ 
ಸಾರಸಾಕ್ಷಿ ಸಕಲಲೋಕಸಾಕ್ಷಿ | 
ಸಾರಸನಿಲಯೇ ಶಿ ಶ್ರೀಮಹಾಲಕ್ಷ್ಮೀ € ಪಾಲಯಾಶುಮಾಂ | 


54 


2.40 


1.41 


ಸುಧಾಕರಸನ್ನಿಭ ವದನೇ ಸುಂದರ ರದನೇ ಸು- 
ನಾದ ವಿನೋದಿನೀ ಸುಮಮಣಿಮಾಲಿನೀ ಅ.ಪ. 


ಚಿದಾನಂದ ಸ್ವರೂಪಿಣೀ ಚಿದ್ವಿಲಾಸಿನೀ । 
ಸುಧಾತರಂಗಿಣೀ ಅಂತರಂಗಿಣೀ । 
ವಿಧಾತಜನನೀ ಜಗನ್ಮೋಹಿನೀ 1 
ಗದಾಚಕ್ರಧರ ಮನೋಲ್ಲಾಸಿನೀ ॥/ಚ॥। 


ಎರ ಲ್ಲ ಡಾ... 


ರಾಗ : ಬೇಹಾಗ್‌ ತಾಳ : ರೂಪಕ 
ಗರುಡಧ್ವಜ ಭಾಮಿನೀ ಪಾಹಿಮಾಂ ಅ- 
ಮರೇಶಾದಿನುತ ಚರಣನಳಿನೀ, ಶ್ರೀಗಜಲಕ್ಷ್ಮೀ ಪ 


ಗಾಧಿಸುತಾದಿ ವರಮುನಿಗಣ ವಂದಿತಾ | 
ಸಾಧುಜನ ಪರಿಪೋಷಣ ನಿರತಾ ।।ಅ.ಪ.॥ 


ಸೋಮಬಿಂಬ ಮನೋಹರ ಮಂದಸ್ಥಿತ ವದನೇ । 
ಪ್ರೇಮದಯಾರಸಪೂರಿತ ಶ್ಯಾಮಕಮಲನಯನೇ । 
ತಾಮಸಾದಿಗುಣಕಲ್ಲಿತ ಭವಸಂತಾಪಶಮನೇ । 
ನಾಮಜಪಿತಜನ ಮನೋಭಿಲಶಿತ ವರವಿತರಣೇ ॥ಚ॥ 


—— Ke 


ರಾಗ : ನಾಟಕುರಂಜಿ | ತಾಳೆ : ರೂಪಕ 
ಮಾಮವ ಸದಾ ಶ್ರೀಮಹಾಲಕ್ಷ್ಮೀ ರಮಣೀಮಣೀ- 
ರಮಣೀಯ ಮನೋನ್ಮಣೀ Toul 


ವಿಧಾತಜನನೀ ಜಗನ್ನೋಹಿನೀ ವಿ- 
ವಿಧ ವಾಂಛಿತದಾಯಿನೀ ಮಾನಿನೀ ।।ಅ.ಪ.! 


ಮುದಂ ದೇಹಿಮೇ ಮರಾಳಗಮನೀ । 

ಮಧುರಗಾನಾಮೃತ ಮೋದಿನೀ | 

ಮಧುಕರಾನುಗತ ನೀಲವೇಣೀ | ಸ 

ಮಾಧವ ಮುರರಿಪು ಮನೋಲ್ಲಾಸಿನೀ [ಚ.೧.! 


55 


ಸರಮಪಾವನೀ 1 


13.೨.1 


ರೂಪಕ 


ತಾಳ 


ರ್ಜ ಮ ಇಡಾ. 


ಮಪಾವನೀ 1 


ದೀನರಕಿಣೀ ॥ಚ।। 
ಬು 


ಆ 


ಬ್ರಹ್ಮಚರ್ಯ ಸಂತೋಷಿಣೀ ಪರ- 
ಹಿನೀ ॥।ಚ॥ 


Ba 


ರೂಪಕ 


ತಾಳೆ 


pS 


ಶ್ಲ 


2.43 ರಾಗ : ತಿಲಂಗ್‌ 


ಯೇ, ಅಂಬುಧಿತನಯೇ । 


€ ನಮೊ 


ಬ್ಲ pe 
ಸುತೇ ಪ 


4 
ಅ 


ಹಾಲಕಿ 


ವರಮಹ 


5 
\ 


ಣು) 


56 


2.44 


2.45 


ಚರಣ 

ಭಾವರಾಗತಾಳಾದಿತೋಷಿತೇ ಪರಿಲಸಿತೇ । 

ಭಾವನಾತಿದೂರ ನಿರುಪಮ ಮಹಿಮಾನ್ವಿತೇ । 

ಭವರೋಗ ನಿವಾರಣ ನಿರತೇ ಸುಚರಿತೇ । 

ಭುವನತ್ರಯ ಪರಿಪಾಲಿತೇ ಸುಲಲಿತೇ । 

ಮಧ್ಯಮಕಾಲ 

ಭೂಸುರಾದಿ ಸಕಲಜನ ವಂದಿತೇ | ಭಾಸಮಾನ ಮಣಿಮಕುಟಾದಿ ಶೋಚಿತೇ । 
ಭಾನುಕೋಟಿ ತೇಜಃಪ್ರಕಾತಿತೇ । ಭಾನುಕುಲ ಪರಮಂಗಳದೇವತೇ ॥/ಚ॥ 


ತಾ ಕಹಾಮ 


ರಾಗ : ನೀಲಾಂಬರಿ ತಾಳ : ಖಂಡಛಾಪು 
ಪರಿಪಾಲಯಮಾಂ ವನಜಾಯತನೇಶ್ರೀ ವಾರಿಧಿಪುತ್ರೀ । 
ವಾರಿಜನಾಭಕಳತ್ರೀ ಜಗದ್ಧಾತ್ರೀ ॥ಪಃ। 


ಅನುಪಮ ಸುಂದರ ನಿತ್ಯಾನಂದಕರ ಮಂಗಳಮೂರ್ತಿ । 
ವಿನತಾಶ್ರಿತಜನಾಭೀಷ್ಟಪ್ರದ ಅಪ್ರತಿಮಕೀರ್ತಿ ॥ಅ.ಪ.॥ 


ಸನಕಸನಂದನಾರದಾದಿ ಮುನಿಮಾನಸ ಕಲ್ಪನಾಸ್ಫೂರ್ತಿ 1 
ಕನಕಾಂಬರ ರತ್ನಹಾರ ಮಣಿಮಕುಟಾಲಂಕೃತ ಶುಭಗಾತ್ರೀ 1 
ಫಣಿರಾಜಭೂಷಿತ ಶಂಭೋಶಂಕರ ಮಹಾದೇವ ಸನ್ನುತಪಾತ್ರೀ | 
ಅಣಿಮಾದಿ ಸಕಲಯೋಗೈಶ್ವರ್ಯಸಿದ್ದಿದಾಯಕ ಪರಮಪವಿತ್ರೀ ।।ಚ॥। 


ಹ ನ ರಾ 


ರಾಗ : ಮಾಂಡ್‌ ತಾಳ : ಆದಿ 


ನೀಲಾಯಶಾಕ್ಷೀ ಸಕಲಲೋಕಸಾಕ್ಷೀ | 
ಪಾಲಯಾಶುಮಾಂ ಶ್ರೀಮಹಾಲಕ್ಷ್ಮೀ-ಅಂಬಾ ಪ 


ನಾರಾಯಣನಾಮಜಪಿತ ಭಕಜನಹೃದಯ ವಿಕಾಸಿನೀ । 
ನಾರದಾದಿ ವರಮುನಿವಂದಿತ ಸುಧಾಮಧುರ ವಾಗ್ವಿಲಾಸಿನೀ - ಅಂಬಾ ।(ಅ.ಪ.॥ 


57 


3 
ಮ ದ್ದ 
ಇ. ೫೧1೧ 
ಶೇ 
ಜರಾ ಇ 
ಡಸ 
ಬ SB 
» HS 
ಇಸಾ 
ec 
HBR 
HEE 
4 HB 
HP 


{3 Ka 
RES 
ರಟ ೫9 ೧ 
1233 [sé ಇಡು ಇ 


ಆದಿ 


ಕ 
ಕ 


ತಾಳ 


ಕಾಶಿನೀ !ಅ.ಪ.1| 


pi 


ಗಾರಿಣೀ ಮಾನಿನೀ ಪಃ 
ಭೂಪಾದಿ ವಿತರಣಧೋರಿಣೀ । 


ತ 


ಕನಕವಾಹನ 


ನಜವ ಸಂರಕಿಣೀ ದಿನಮಣಿ 


dd 
re 


ವೈ 


poet 
ಬ್ರ 
ಧರ ಜನನೀ ನಳಿನಾಯತಲೋಚನೀ । 


ಲ 
les 
ds 
i) 


ರೂಪಕ 


ತಾಳ 


೪ನೀ । 


2 
ಕ್ಮ ಸಟ ಎ 
ಳಿನಾದಿ ಸುಮರಚಿತ ವನಮಾಲಿನೀ Wh 


[, 


`ನೀ ನಳಿನೀ । 


ಲ್ರಿ 
ಗ 


ಿ ರ್ಯ ಪ್ರದಾತೇ | 
ಮಹಾಮಾತೇ ನಮೋಸುಶೇ ॥ಪ॥ 


ಜೆ 
ರಣ 


ಲಾ 
ಟು 


ನ 
ಲ 


1) 


ಕಿ 


tl 


ಸ್ನ 


13.೧. 
43 


[12 


58 


aN 


2.48 


ರಾಗ : ಶ್ರಿರಂಜನಿ ತಾಳ : ರೂಪಕ 
ಮಾಧವ ಮನೋನ್ಮಣೀ ಮಂಗಳರೂಪಿಣೀ | 
ಮುದಂ ದೇಹೀಮೇ ಶ್ರೀಮಹಾಲಕ್ಷ್ಮೀ ಪಗ 
ಮಾನಿತಜನದುರಿತ ನಿವಾರಿಣೀ ಮುನಿಗಣ ಪೋಷಿಣೀ । 
ನಸ ಸರೋವಿಹಾರಿಣೇ ಮಾನಿನೀ ॥ಅ.ಪ.॥ 


1 


ದೇವದೇವ ವಾಸುದೇವ ಮನೋಲ್ಲಾಸಿನೀ । 
ದೇವರಾಜ ಮುನಿಶಾಪ ವಿಮೋಚನೀ । 
ದೇವಾದಿ ಸಕಲಲೋಕ ಪರಿಪಾಲಿನೀ ॥ 

ದೇವೀ ದಯಾನಿಧಿ ಧರ್ಮಸಂವರ್ಧಿನೀ ॥ಚ॥ 


ಜಾ ಷಾ 


ರಾಗ : ಕಮಲಾಮನೋಹರಿ ತಾಳ : ಆದಿ 


ಪರಿಪಾಲಯ ಮಾಂ ಶ್ರೀಮಹಾಲಕ್ಷ್ಮೀ 1 
ಪ್ರಣತಜನ ಸಕಲಾಭೀಷ್ಟದಾಯಿನೀ ॥ಪ॥ 


ಅನುಪಲ್ಲವಿ 
ಮಧ್ಯಮಕಾಲ 
ಪರಮಪುರುಷ ವಕ್ಚಸ್ಥಳಸದನೇ ಪರಮಪಾವನೇ । 


ಪರಿಪರಿವಿಧಫಲಪ್ರದಾನ ನಿಪುಣೇ ಪದ್ಧಚರಣೇ ॥ಅ.ಪೆ.॥ 


ಚರಣ 

ಕಮಲಾಸನಾದಿವಿನುತ ಕಮಲಾಮನೋಹರೀ 1 
ಕಮಲನಾಭ ಪ್ರಿಯಕರೀ ತ್ರಿಪುರಸುಂದರೀ । 
ಕಮಲಾಯತಲೋಚನ ಕೈಪಾಕಟಾಕ್ಷಕರೀ । 
ಕಮಲಾದಿ ಸುಮಭರಿತ ಸುಗಂಧಮಾಲಾಧರೀ ಟ 


ಮಧ್ಯಮಕಾಲ 
ಕೆಲಿಕಲ್ಲಷ ವಿನಾಶಕರೀ ಕಲ್ಯಾಣಾಮಿತ ಶುಭಕರೀ | 
ಕಾಲಚಕ್ರನಿಕೇತನಕರೀ ಕೋಲಾವರಪುರಾಧೀಶ್ವರೀ ॥ಚ॥ 


ಸಯ; 


59 


2.50 ರಾಗ: ನಳಿನಕಾಂತಿ ತಾಳ : ಮಿಶ್ರಛಾಪು 


2.51 


ಮಹಾಲಕ್ಷ್ಮೀ ಕಮಲವಾಸಿವೀ ಕಮಲಲೋಜಚನೀ | 
ಕಮಲನಾಭಜಾಯೇ ಮಾಂ ಪಾಹೀ ॥ಪ॥ 


ಅಖಿಲಾಂಡಕೋಟಿ ಬ್ರಹ್ಮಾಂಡಜನನೀ | 
ಓಂಕಾರ ಸುನಾದ ಸಂಮೋದಿನೀ ॥ಅ.ಪ.1 


ಆನಂದಾಮೃತ ಪರಿಪೂರಿಣೀ ಅಮಿತಕಲ್ಯಾಣಗುಣಶಾಲಿನೀ । 
ನವಚಂಪಕಾದಿ ಸುಮಮಾಲಿನೀ ನೂಪುರಕಿಂಕಿಣಿ ರುಂಕಾರಿಣೀ ಚ! 


~~ Se ಇರಾ... 
ದಾಗ : ಜಂರುಟಿ ತಾಳೆ : ಆದಿ 
ಸ್ಟಿತಮುಖಕಮಲೇ ಆಶ್ರಿತವತ್ತಲೇ । 

ಶರದಿಂದುಸಮಧವಳೇ ಪಾಹಿಮಾಂ ॥ಪ॥। 


ನಿರತಿಶಯ ಮಹಿಮಾನ್ವಿತೇ ಮಾನಿತೇ । 
ನಿರವಧಿಕ ಗುಣಾನ್ವಿತೇ ಸಮುದಿತೇ ।।ಅ.ಪ.1 


ಪರಮಾದ್ಭುತ ಪರಮಪಾವನಚರಿತೇ । 
ಪರಮೇಶ ಪರಾಶರಾದಿಮುನಿವಂದಿಶೇ । 
ಪರಿಪರಿವಿಧಫಲಪ್ರದಾತೇ ಜಗನ್ನಾತೇ | 
ಪರಬ್ರಹ್ಮ ವಾಸುದೇವಪ್ರಿಯವನಿತೇ (ಚ 


te Se wae 


2.52 ರಾಗ: ಚಕ್ರವಾಕ ತಾಳ : ಖಂಡಛಾಪು 


ಕಲಯೇ ಮಮಹೃದಯೇ ತ್ವಾಂ ಕ- 
ಮಲಾಲಯೇ ಕಮಲನಾಭಜಾಯೇ - ಮಹಾಮಾಯೇ ॥ಪ॥ 


ಕಮಲಾಪಕೋಟಿ ಸಂಕಾಶಮಾನಕಾಯೇ । 
ಕಮಲಾಸನಾದಿನುತ ಮಹಿಮಾತಿಶಯೇ ಟ।ಅ.ಪ.! 


60 


2.53 


2.54 


ಕನಕಾಂಬರ ರತ್ನಹಾರ ಮಕುಟಾಭರಣ ಭೂಷಿತೇ । 
ಧನಾಭಾವಖೇದ ನಿವಾರಣ ಪರದೇವಶೇ । 
ಘನವಿಫುಲ ವರವಿತರಣ ವಿಖ್ಯಾತೇ ಸು- 
ಜನಾಭೀಷ್ಟಪೂರಿತ ದಿವ್ಯಕಲ್ಪಲತೇ ॥ಚ॥! 


ಹಬ ರ 


ರಾಗ : ನಾಯಕಿ ತಾಳ : ರುಂಪ 
ಪ್ರಣಮಾಮ್ಯಹಂ ಶ್ರೀಮಹಾಲಕ್ಷ್ಮೀಂ | 

ಲು 
ಪ್ರಣವಸ್ವರೂಪ ಓಂಕಾರಿಣೀಂ ಪದ್ಧಿನೀಂ ಪಃ 


ಪ್ರಣತಜನ ಪರಿಪಾಲಿನೀಂ ಪಾವನೀಂ । 
ಸರಿಪರಿವಿಧಫಲ ಪ್ರದಾಯಿನೀಂ ಅ.ಪ. 


ಕ 


al 


ಪಂಕಜಾಪಕುಲಜಲನಿಧಿಸೋಮ ಪಿ ಬ್ರಿಯಭಾಮಿನೀಂ | 
ಪಂಕಜಾಸನಾದಿವಿನುತ PE ಬೈ | 
ಪಂಕಜಾಸ್ಪಧರ ಜನನೀಂ, ಪಂಕಜಸುಮಮಾಲಿನೀಂ ॥ಚೆ॥ 


ಯಾ ಮ್ಲ. ಎರಾ... 


ರಾಗ : ಸರಸ್ಪತಿ ತಾಳ : ರೂಪಕ 
ಜಲಜನಾಭ ಪ್ರೇಮಲತೇ ನಮೋಸುತೇ । 
ಜಲಜಾಸನಾದಿ ಸನ್ನುತ ಜಗನ್ನಾತೇ ॥ಪ।। 


ಸಾರಸದ್ಭತ ಕೋಮಲಕರಕಮಲೇ ವಿಮಲೇ । 
ಶಾರದ ಶ್ಯಾಮಲ ಸಂಸ್ಥಿತ ಪಾರ್ಶ್ವಯುಗಳೇ 11ಅ.ಪ.1| 


ಓಂಕಾರ ಸುನಾದ ಸಂಗೀತಗಾನಲೋಲೇ । 
ರುಂಕಾರ ನೂಪುರ ಕಿಂಕಿಣಿ ಮಣಿಭೂಷಿತ ಬಾಲೇ । 
ಶೃಂಗಾರ ರಸಪರಿಪೂರಿತ ಸದ್ಗುಣಶೀಲೇ [ 
ಸಂಸಾರಸೌಭಾಗ್ಯದಾಯಿಕಾಶ್ರಿತ ವತ್ಸಲೇ ॥॥ಚ॥ 


ರಾಸ್‌ 


61 


`ಎ 
Un 


Un 


೨ ತಾಳ : ಆದಿ 


ಕ್ಷೆ 
[= 
( 
ಳೆ 
ಹಿ 
ಸ 


tL 
CL 
38 
3 
© 
ದಂ 


} 
ತ] 
ಕ 
[eM 
£5 
₹) 
ತ 
ಬಾ 
4 
ಲ 
[3] 
Go 
2 
ಗ 
ಕ್ತ 


( 
cH 
ಬ್ಬ 


ಪಾರಾಧಿತ ನಿತ್ಯೋತ್ಸವಾನಂದಿನೀ I 
ಸುಖಸಂಪತ್ಕಾರಿಣೀ ಕಲ್ಯಾಣೀ ॥ಅ.ಪೆ.॥ 


} 
ದೂ 
ಗಿ 
Go 
[| 


ಗ್ದ 


ಈ 
ಓರ ೮೯ 


ೃಷ್ಟಿಸ್ಸ ಸಿತಿಲಯಕಾರಿಣೀ ವಿಶ್ವಾ ೦ತರ್ಯಾ ಮಿನೀ । 
ವಿಶೇಶರಮಾನಸ ಬಾಟ್‌ ವಿಶ್ವವ್ಯಾಪಿನೀ | 


ಕ್‌ೆ 
ಯ 


~~ 
ಅಶೇಷ ದುಷಗ,ಹದೋಷ ಬಾನ 'ವಶ್ಷಪಾಲಿನೀ | 
py 
ಲ 


ಶಿ 


ವಿಶೇಷಫಲ ಪ್ರದಾಯಿನೀ ವಿಶ್ವಾಸಿನೀ । 
ಮ ಧ್ಯಮಕಾಲ 
ಅಷ್ಟಾದಶಯೋಗಗಸಿದ್ದಿದಾಯಿನೀ  ಶಿಷ್ಟಾಶ್ರಿತಜನ ಪರಿಪೋಷಿಣೀ | 


ವಿಶಿಷ್ಟ ವರವಿತರಣಾಭಿಲಾಶಿನೀ । ಇಷ್ಟಾರ್ಥಪೂರಿತ ಮಾತೃಕಾಸ್ವರೂಪಿಣೀ ॥/ಚ॥। 


ಎರ ಯಾ. 


62 


ಬಾಗ : 3 


ಭಜನೋಪಯುಕ್ತ ರಚನೆಗಳು 


3.1 


ರಾಗ : ಪೀಲು 
ರಾಮಕೃಷ್ಣಗೋವಿಂದ ನಾರಾಯಣ । 
ನಾಮಭಜನಾನಂದಿತ ನಾರಾಯಣ | 
ಸೋಮಬಿಂಬಾನನ ನಾರಾಯಣ । 
ಪ್ರೇಮಾವಲೋಕಿತ ನಾರಾಯಣ 


ಅತೀಮೋಹನಾಕಾರ ನಾರಾಯಣ | 
ಯತಿವರಹೃದಾಗಾರ ನಾರಾಯಣ । 
ಮತಿಹೀನವಿದೂರ ನಾರಾಯಣ | 
ಇತಿಹಾಸಪುರಾಣಾದಿ ನಾರಾಯಣ 


ಅಭಯಪ್ರದಾಯಕ ನಾರಾಯಣ ! 
ಶುಭಮಂಗಳಕಾರಕ ನಾರಾಯಣ । 
ಇಭನಾಯಕೋದ್ಧ್ದಾರಕ ನಾರಾಯಣ | 
ನಭಸ್ಪೃಶ ಬೃಹದಾಕಾರ ನಾರಾಯಣ 


ಅರುಣಾಧರಾಮೃತ ನಾರಾಯಣ | 
ವರುಣಾಲಯಾನುಗತ ನಾರಾಯಣ | 
ಶರಣಾರ್ತಿಶಮಿತ ನಾರಾಯಣ | 
ಕರುಣಾರಸಭರಿತ ನಾರಾಯಣ 


ಆಜಾನುಬಾಹುಯುಗ ನಾರಾಯಣ । 
ರಾಜಾದಿರಾಜವಂದ್ಯ ನಾರಾಯಣ । 
ತೇಜೋಮಯಾಕಾರ ನಾರಾಯಣ । 
ರಾಜೀವಾಯತಲೋಚನ ನಾರಾಯಣ 


ಕನಕಾಂಬರ ವಿಲಸಿತ ನಾರಾಯಣ | 
ಸನಕಾದಿಸನ್ನುತ ನಾರಾಯಣ । 
ಜನಕಾದಿಸಂಸುತ ನಾರಾಯಣ ।. 
ಧನಿಕೋತ್ತಮದೇವ ನಾರಾಯಣ 


64 


ತಾಳ : ಆದಿ 


HO 


HO 


11೩ 


$I 


ಸ 


181 


11೬॥ 


ಖಗರಾಜಾರೋಹಣ ನಾರಾಯಣ [ 


ನವತುಲಸೀಮಾಲಿಕಾ ನಾರಾಯಣ | 
ಭವಸಾಗರತಾರಕ ನಾರಾಯಣ | 
ಭುವನತ್ರಯನಾಯಕ ನಾರಾಯಣ | 
ಅವನೀರಮಾಕಾಂತ ನಾರಾಯಣ 


ಡ್ಯ 


ಘಣಿತಲ್ಲಶಯನ ನಾರಾಯಣ 
ಅಣಿಮಾದಿಸಿದ್ದ್ಯಾಧಿಪ ನಾರಾಯಣ | 
ಮಣಿಖಚಿತಮಕುಟ ನಾರಾಯಣ 
ರಣಿತಕಿಂಕಿಣೀಕ ನಾರಾಯಣ 


ಡಿ 


ಭಾನುಕೋಟಿಸಂಕಾಶ ನಾರಾಯಣ । 
ಜನಮಂದಾರ ನಾರಾಯಣ | 
ಹ 


cL 


ದೀ 
ದಾನವಕುಲಭೀಕರ ನಾರಾಯಣ |। 


ಮಾವಾಪಮಾನಾತೀತ ನಾರಾಯಣ 


SL 


ಮಂದಾರಪುಷ್ಪಾರ್ಚಿತ ನಾರಾಯಣ । 
ವಂದಾರುಜನಪಾಲಿತ ನಾರಾಯಣ | 
ಶೃಂಗಾರರಸಪೂರಿತ ನಾರಾಯಣ । 
.ಬಂಧೂರಮಣಿಶೋಭಿತ ನಾರಾಯಣ 


ಹೇಮಾಭರಣಭೂಷ ನಾರಾಯಣ । 
ಶ್ಯಾಮಸುಂದರಾಕಾರ ನಾರಾಯಣ । 
ಕೋಮಲಾಹ್ಲಾದಕರ ನಾರಾಯಣ । 
ಕಾಮಕ್ರೋಧಶಮಿತ ನಾರಾಯಣ 


ಎರ ಯ್ಯ ಮಾ... 


65 


Hell 


11೮ 


(1೯ 


(1೧೦! 


HOI 


11೧೨1 


3.2 


ರಾಗ : ಪಾಡಿ ತಾಳ : ಆದಿ 
ನಾರಾಯಣ ಪ್ರಭೋ ಪಾಲಯ ಮಾಂ | 
ಪರಮಪುರುಷ ಶ್ರೀನಿವಾಸ ॥ಪ॥ 


ಶಂಖಚಕ್ರಗದಾಪದ್ಧ ಶಾರ್ಜ್ಯ- 

ನಂದಕಾಯುಧಕರ । ಮಕರ- 

ಕುಂಡಲ ಹೇಮಮಣಿಮಕುಟ । 

ಕಂಕಣ ಕೇಯೂರ ಕನ- 

ಕಾಂಗದ ರತ್ನಾಂಗುಳೀಯ | ನೂಪುರ 

ಕಿಂಕಿಣೀಕ | ಮೇಖಲಾ ಕಟಿತಟ 

ರಂಜಿತ । ವರಕೌಸುಬಭಾದಿ 
ಮಂಜುಳಾಭರಣ ಭೂಷ 11.೧.1 


ಕುಂಕುಮ ಹರಿಚಂದನ ಸುಗಂಧಿತ । 

ಚಂಪಕ ತುಲಸೀ ವನಮಾಲಾ- 

ಲಂಕೃತ | ಭವ್ಯ ಕಸ್ರೂರೀ ತಿಲ- 

ಕಾಂಚಿತ । ನೀಲಕುಟಿಲ 

ಕುಂತಲಜಾಲ ಶೋಭಿತ । ಶ್ರೀವತ್ನ- 

ಲಾಂಛನ 1 ಸುರುಚಿರ ಕನ- 

ಕಾಂಬರ ವಿಲಸಿತ | ಕುಚತಟ 

ಇಂದಿರಾಮಂಡಿತ ಪಂಕಜನಾಭ 1.೨.11 


ಕಂಟಕಾಸುರಾದಿ ಕುಲ- 

ಸಂಹಾರ । ಸುರವರಮುನಿಜನ 

ಸಂತಾಪಹರ । ಭಕ್ತಗಣ 

ಸಂರಕ್ಷಣಕರ | ಶ್ರಿತಜನಕ್ಷೇಮ 

ಚಿಂತನಪರ | ಧರ್ಮ- 

ಸಂಸ್ಥಾಪನಕರ | ಭವ- 

ಬಂಧ ಪರಿಹಾರ | ಖಗಯಾನ 

ಸಂಚಾರ । ಘನಶ್ಯಾಮಸುಂದರ ' eT 


ಎರ ಬ್ಗ. 


66 


3.3 


ರಾಗ : ಸಿಂಧುಭೈರವಿ ತಾಳೆ : ಮಿಶ್ರಛಾಪು 
ನಮೋನಾರಾಯಣಾಯ ನಮೋವಾಸುದೇವಾಯ ನಮೋ ನಮೋ ಅನಿಶಂ ಪ 


ಶಂಖಚಕ್ರಗದಾಧರಾಯ । ಶಾರ್ಜನಂದಕ ದಿವ್ಯಾಯುಧಾಯ | 
ಟಃ ಸಮೇತಾಯ । ಚಿಂತಿತಾರ್ಥ ಫಲಪ್ರದಾಯ 13.೧11 


ಎರದೇಂದುನಿಭ ವದನಾಯ । ನಾರದಗಾನಲೋಲಾಯ | 
ಸ ಹರಣಯ । ವಾರಿರಾಶಿ ಶಯನಾಯ 1!ಚ.೨।| 


ಸುಂದರಚರಣಾರವಿಂದಾಯ | ಮಂದರಧರ ಮಾಧವಾಯ । 
ಅಂಬುಜದಳ ಲೋಚನಾಯ । ವಂದಿತ ಮುನಿಮನರಂಜನಾಯ ([ಚ.೩1 


ಕುಂಕು ಮಕಸೂರೀ ತಿಲಕಾಂಚಿತಾಯ । ಕಂಕಣಕೇಯೂರ ಕೌಸುಭಾಯ | 
ಚಂಪ ಕತುಲಸೀ ವನಮಾಲಿಕಾಯ । ಚಂದನಾದಿ ಸುಗಂಧಿತಾಯ. 1123.೪1 


ಕನಕಮಣಿಮಕುಟ ಭೂಷಿತಾಯ । ಇನಕೋಟಿಶತ ತೇಜಮಾನಾಯ | 
ಸನಕಸನಂದನಾದಿ ಸನ್ನುತಾಯ | ವಿನತಾಸುತ ವಾಹನಾಯ 13.೫11 


ಸುರುಚಿರ ಪೀತಾಂಬರಾಲಂಕೃತಾಯ | ನಿರುಪಮ ಮಂಗಳಮನೋಹರಾಯ | 
ಮರಕತಮಣಿಮಯ ಮೇಖಲಾಯ । ಪರಮಪುರುಷ ಪಾವನಾಯ ((ಚ.೬/ 


ಲಲಿತಚಿಕುರಜಾಲ ಶೋಭಿತಾಯ । ವಿಲುಲಿತ ಮಕರಕುಂಡಲಧರಾಯ । 
ವಿಲಸಿತ ಮನಮೋಹನಾಂಗಾಯ । ಕಲಿಕಲುಷಜ್ವರ ಖಂಡನಾಯ 11.೭ 


ಶ್ರೀವತ್ಸಲಾಂಛನಾಯ | ಭಾವರಾಗಾದಿ ತೋಷಿತಾಯ | 
ಸೇವಕಜ ನ ಪಾಲನಾಯ । ದೇವದೇವೋತ್ತಮಾಯ !11ಚ.೮।| 


ಸಾಗರಾಧಿಕ ಗಭೀರಾಯ । ಯಾಗಯಜ್ಞ ದೇವತಾಯ । 
ಭೋಗಭಾಗ್ಯದಾಯಕಾಯ । ಯೋಗಿಹೃದಯ ಗೋಚರಾಯ [ಚ.೯॥ 


ನಾದಭರಿತ ಓಂಕಾರಾಯ | ವೇದವೇದಾಂತ ಬೋಧಿತಾಯ । 
ಆದಿಮಧ್ಯಾಂತ ರಹಿತಾಯ । ಸಾಧುಜನ ಪರಿಪೋಷಿತಾಯ 113.೧೦11 


ಅಸಮಾನ ಜಗದೇಕವೀರಾಯ । ಅಸುರಕುಲ ಕಂಟಕಾಯ | 
ರಸಿಕ ಸುಜನ ಸನ್ಮಾನಿತಾಯ (ಪ ಶ್ರಸನ್ನ ಪ್ರಮುದಿತ ಮಂದಹಾಸಾಯ ॥[ಚ.೧೧॥ 


67 


ಅಕ್ಷೆಯಸುಖ ಸಂಪತ್ಯಾರಕಾಯ । ಲಕ್ಷದೀಪೋತ್ಸವ ವೈಭವಾಯ । 
ಕಿತ ದುಷ್ಪದೈತ್ಯದಾನವಾಯ । ರಕ್ಷಿತ ಶಿಷ್ಟಷನ ಸಮುದಾಯ (ಚ.೧೨/॥ 


೦ 


ಲ 


ದೋಷರಹಿತ ಸಚ್ಚಿದಾನಂದಾಯ । ವಾಸವಾದ್ಯಮರ ವಂದಿತಾಯ । 
ಶೇಷಾಚಲ ವರದವೆಂಕಟಾಯ । ದಾಸ ಶ್ರೀನಿವಾಸ ನಿತ್ಯಾರ್ಚಿತಾಯ ।॥(ಚ.೧೩॥ 


ಎರ ವಡಾ... 

ರಾಗಮಾಲಿಕಾ ತಾಳ : ಆದಿ 

ನಮೋ ನಾರಾಯಣ । ನಮೋ ನಾರಾಯಣ | 

ನಮೋ ಲಕ್ಷ್ಮೀರಮಣ । ನಮೋ ನಮೋ ಪ 

ಜಂರುಟಿ 

ಜಗದಾನಂದಕಾರ । ಖಗಯಾನ ಸಂಚಾರ 1 

ನಿಗಮಾಗಮಸಾರ । ಅಗಣಿತಮಹಿಮಾತಿಶಯವೀರ 13.0 

ಆನಂದಭೈರವಿ 

ಅಮಿತ ಪರಿಪೂರ್ಣಕಾಮ । ಕಮನೀಯ ಗುಣಧಾಮ । 

ಸಮನೀಲಮಣಿ ಘನಶ್ಯಾಮ । ರಮಣೀಯ ಪಾವನನಾಮ 128.೨11 

ಮೋಹನ 

ಭೂಸುರಾದಿ ಪರಿಪಾಲ । ಭಾಸುರ ಮಣಿಮಾಲ । 

ಶಾಸಿತಾಖಿಲಾರಿಜಾಲ । ಶ್ರೀ ಸಮೇತ ಸರಸಲೀಲ ((ಚ.೩।॥ 

ಕಾಂಭೋದಿ 

ಪರಮೇಶವಿನುತಗೀತ । ಪರಮಧಿಕ ಸುಖಧಾತ ಅ- 

ಸುರಗಣಜಿತ ಪ್ರಖ್ಯಾತ | ಅಪರಿಮಿತ ಭಾಗ್ಯೋಪೇತ 3.೪11 

ಅಠಾಣ 

ಸುರಸಂತಾಪ ವಿಭಂಜನ । ಸರಸೀರುಹ ಲೋಚನ । 

ಕರಿರಾಜಬಂಧ ವಿಮೋಚನ । ವರಮುನಿ ಮನೋರಂಜನ 13.೫11 
 ನಾಟಕುರಂಜಿ 


ಭವ್ಯಕೌಸುಭ ಕಂದರ । ದಿವ್ಯಪಿತಾಂಬರಧರ । 
ಅವ್ಯಯ ಮಂಗಳಕರ । ಅವ್ಯಕ್ತ ಮಹಾವಿಷ್ಣು ವಿಶ್ವಂಬರ (ಚ.೬। 


68 


3.5 


ಕುಂದಮುಕುಳ ನಿಭರದನ । ಸುಂದರ ಜಿತಮದನ । 


ಮಂದಸ್ಥಿತ ಶಶಿವದನ । ರಂಜಿತ ಮೃದುಗದನ (ಚ.೭॥ 
ಭೈರವಿ 

ವಾರಿಧೀತನಯಾಂತರಂಗ | ಜಃ ಪರಿಲಸಿತಾಂಗ । 

ನಾರದಮುನಿ ಹೃದಯಾಬ್ಜಚ್ಛಂಗ | ಭೂರಿಕೃಪಾ ವಿಲಸದಪಾಂಗ 13.0 
ಮಣಿರಂಗು 

ಶ್ಯಾಮಳ ಕೋಮಲ ಶುಭಗಾತ್ರ । ಹೇಮಕಂಕಣ ಕಟಿಸೂತ್ರ | 
ಸೋಮಸೂರ್ಯಸುನೇಶ್ರ । ಸಾಮಗಾನ ಸನ್ನುತಿಪಾತ್ರ ॥ಚ.೯॥ 
ಸುರಟಿ 


ಮಾನನೀಯ ಮೃದುಹಾಸ । ಭಾನುಶತಕೋಟಿ ಸಂಕಾಶ । 
ನಾನಾಮಂಜುಳಾಭರಣ ಭೂಷ । ಆನಂದನಿಲಯಸ್ಥಿತ ಶ್ರೀನಿವಾಸ ॥ಚ.೧೦॥ 


a Ke ರಾ 


ರಾಗ : ನಾದನಾಮಕ್ರಿಯ ತಾಳ : ರೂಪಕ 
ದೇವಾದಿದೇವ ನಾರಾಯಣ ಲಕ್ಷ್ಮೀರಮಣ । 

ತವಚರಣಾರವಿಂದ ಭಕ್ತಿಂ ದೇಹಿ ದೇಹಿ ॥ಪ॥ 

ಖಳಮಧುಕೈಟಭ ಸಂಹಾರ । ಅತುಲಿತ ವೇದೋದ್ದಾರ । 

ಪ್ರಳಯಾಂಬುಧಿ ಸಂಚಾರ । ವಿಲಸಿತ ಬೃಹತ್‌ ಮಾನಾವತಾರ ಚ.೧॥। 
ಅಂತರ್‌ ಜ್ಯೋತಿಸ್ಟರೂಪ । ವಿಭಂಜಿತ ಸುರಗಣ ಸಂತಾಪ । 

ಖಂಡಿತಾಸುರ ಪ್ರತಾಪ | ಮಂದರಧರ ಕಚ್ಛಪರೂಪ 13.೨ 


ಕ್ರೋಧಭರ ದಿತಿಸುತಹರ । ಸಾಧುಸಂರಕ್ಷಣಕರ । 
ಮೇದಿನೀ ಶೃಂಗತಲಧರ | ES ಶೂಕರ 113.೩11 


ಘೋರಕನಕಕಶಿಪು ಸಂಹಾರ । ಧೀರಪ್ರಹ್ಲಾದ ಹಿತೋಪಕಾರ । 
ಸೂರಿಜನದುರಿತ ಪರಿಹಾರ । ವೀರಾತಿಶಯ ನರಮೃಗಶರೀರ RT 


69 


3.6 


ಲಾಲಿತ ಸುರಗಣಪಾಲನ । ಲೀಲಾವಿಶ್ಷರೂಪ ದರ್ಶನ । 
ಶೀಲಬಲಿವಂದಿತ ಪಾವನ । ಬಾಲವಟುವೇಷಧರ ವಾಮನ 1. 


ಪರಶ್ವಾಯುಧಕರ ರಣಭೀಮ । ನರಾಧಿಪಗಣ ವಿರಾಮ | 
ವರದಾನ ವಿತರಣ ನಿಸ್ಸೀಮ । ಬೈರವ ಶ್ರೀಭಾರ್ಗವರಾಮ 12.೬ 


ರವಿಕುಲಲಲಾಮ । ಭುವನಮಂಗಳ ಸಾರ್ವಭೌಮ । 
ಭವಾಂಬುಧಿ ತಾರಕನಾಮ । ಪವನಜಾಪ್ತ ಸೀತಾರಾಮ 113.೭1 


ಲಲಿತ ಚಿಕುರಜಾಲ । ಕಲಿತ ಲಲಿತಮಾಲ ಸ- 
ಜಲ ಜಲದ ನೀಲ । ನಳಿನನಯನ ನಂದಲಾಲ 113.1 


ಮಾನಾಪಮಾನರಹಿತ ದೇವ । ದೀನಾರ್ತಿಹರ ನಿರತ ಸೇವ । 
ಜ್ಞಾನಾತಿಶಯ ಮಹಾನುಭಾವ । ಧ್ಯಾನಸಮಾಧಿನಿಷ್ಠ ಬುದ್ದದೇವ | 


4 
ಕ್ಕ 


€ 


ಖಳನೃಪಸಮೂಹ ವಿದಾರ । ಕಲಿಕಲುಷ ಪರಿಹಾರ । 
ಲಲಿತ ಸುಗಂಧ ಸುಂದರಾಕಾರ । ಬಲವಂತ ಅಶ್ವಾರೂಢ ಕಲ್ಕೀ ಶರೀರ ।/ಚ.೧೦॥ 


ಭೇದಭಾವನಾತೀತ । ನಾದನಾಮಕ್ರಿಯ ಮುದಿತ । 
ವೇದವೇದಾಂತ ಬೋಧಿತ । ಸಾಧು ಶ್ರೀನಿವಾಸ ಸದಾಸೇವಿತ ಚ.೧೧॥ 


ರಾಗ : ಸುರಟಿ ತಾಳ : ರೂಪಕ 


ಭಜಾಮ್ಯಹಂ ಸಂತತಂ ತ್ವಾಮೇವ । ಅಜರುದ್ರೇಂದಾದಿ ಸನ್ನುತ | 
ಭುಜಂಗಶಯನ ಅಂಬುಜನಾಭ ನಾರಾಯಣ ॥।ಪ॥ 


ರವಿಶತಕೋಟಿಸಂಕಾಶ । ಭವಫನ ತಿಮಿರವಿನಾಶ । 


ಕವಿಜನಭಾವನಾವೇಶ । ಭುವನಮಂಗಳಕರ ವೆಂಕಟೇಶ 13.01 
ಸೇವಾರತಜನ ಸುಖದಾತ । ದೇವೀರಂಗನಾಯಕೀಸಮೇತ । 
ದೇವಾರಿಗಣಹರ ಪ್ರಖ್ಯಾತ । ಕಾವೇರೀತಟವಿಹಾರ ಶ್ರೀರಂಗನಾಥ. ॥ಚ.೨॥| 


ಅಂಕುಶದ್ವಜಾಂಕಿತ ಪದಾಂಭೋಜ । ಸಂಗತಾಖಿಲಸಾಧುಸಮಾಜ ಸ- 
ನಂದ ಸನಕಾದಿಯತಿವರ್ಯಭಾಜ । ಕೆಂಜೀಪುರಾಧಿಪ ವರದರಾಜ ([ಚ.೩॥ 


7 


3.7 


ಸುರವರಮುನಿ ಸಂತಾಪಹರಣ | ಶರಣಾಗತಜನ ಪರಿಪೋಷಣ 1 
ನಿರುಪಮ ನಿತ್ಯಾನಂದಪೂರಣ | ವರಯದುಕೈಲಾಧೀಶ ಆದಿನಾರಾಯಣ ॥ಚ.೪॥ 


ಸಂತತ ಭಕ್ಕಾರಾಧಿತ ಶುಭಾಂಗ । ಸಂತಸಾಧುಜನಾಖಿಲ ಸತ್ತಂಗ ! 
ಭಂಡಾಸುರಾದಿ ಮದಭಂಗ । ಪಂಡರೀನಾಥ ಪಾಂಡುರಂಗ 11.೫1 


ದೀನಾರ್ತಿಹರನಿರತ ಪಾಲಿತೇಭ । ನಾನಾಭರಣಭೂಷಿತ ನೀಲಾಭಾ । 
ಧ್ಯಾನಾನಂದರತ ಮುನಿಹೃತಶೋಭಾ । ಸಾನಂದೂರಾಧಿಪ ಸಾರಸನಾಭ ॥ಚ.೬। 


ಕಾಲಾತೀತ ವಿನೋದಕೃತ ಮಾಯಾ | ಲೀಲಾಮಾನುಷ ಮನೋಹರಕಾಯ । 
ಮಾಲಾಲಂಕೃತ ದೇದೀಪ್ಯಛಾಯಾ । ಬೇಲಾಪುರ ಚೆನ್ಷಕೇಶವರಾಯ ॥[ಚ.೭। 


ವೀರಾತಿಶಯ ಬಲಭದ್ರಸಮೇಶ । ನಾರೀಮಣೀ ಸುಭದ್ರಾಸಹಿತ । 
ಭೂರಿಶುಭ ಮಂಗಳಧಾತ । ಪೂರೀಪುರಾಲಯ ಜಗನ್ನಾಥ 13.61 


ಕಾಮಕ್ರೋಧಲೋಭಾದಿ ರಹಿತ । ಪ್ರೇಮದಯಾರಸಾದಿ ಪೂರಿತ । 
ರಾಮಗೋವಿಂದಾದಿ ನಾಮಾಂಕಿತ 1 ಸೋಮಸಮಾನನ ಬದರೀಸ್ಥಿತ ([ಚ.೯॥ 


ವಾಸವಾಧ್ಯಮರ ವಂದಿತ । ಭಾಸಮಾನ ರಮಾಭಿಮಾನಿತ । 


ಭೂಸುರಾದಿ ಸಂಸೇವಿತ । ದಾಸ ಶ್ರೀನಿವಾಸ ಸದಾಚಿಂತಿತ [ಚ.೧೦/। 
ರಾಗ : ಆನಂದಭೈರವಿ ತಾಳ : ಆದಿ 
ಸಕಲ ಜಗದಾನೆಂದಕಾರಕ । ನಿರವಧಿಕ ಸುಖದಾಯಕ । 

ಅಕಳಂಕಜನ ಪರಿಪೋಷಕ । ದಾರುಣ ಭವಸಾಗರತಾರಕ 1೧॥ 
ಭೂರಮಾನೀಳಾನಾಯಕ । ನಾರಾಯಣ ದಿವ್ಯಶಿರೋನಾಮಕ । 

ನೀರಜಾಸನಾದಿ ನಿಯಾಮಕ । ವೀರ್ಯಾತಿಶಯ ಅಸುರಗಣ ಸಂಹಾರಕ ((೨। 
ಯೋಗಿಜನಮಾನಸ ಸಂಚಾರಕ । ಯಾಗಾರಾಧಿತ ಲೋಕೈಕಪಾಲಕ । 
ಭಾಗವತಾದಿ ಭಾವನಾವೇಶಕ । ರಾಗಭಾವ ಸುಧಾರಸಾಸ್ವಾದಕ Hall 


ಮಾಯಮೋಹಾಂಧಕಾರ ನಾಶಕ । ನ್ಯಾಯಾನ್ಯಾಯ ಪರೋಕ್ಷಪ್ರೇಕ್ಷಕ । 
ವಾಯುರ್ಯಥಾ ವಿಶ್ವವ್ಯಾಪಕ । ಚಕ್ರಾಯುಧಕರ ಅಭಯಪ್ರದಾಯಕ ॥೪॥ 


ರಾಜಸತಾಮಸಾದಿಗುಣ ನಿವಾರಕ । ರಾಜಾಧಿರಾಜವಂದಿತ ಲೋಕನಿರ್ವಾಹಕ | 
ರಾಜೀವಾಯತ ನೇತ್ರಾನಂದಕಾರಕ | ತೇಜೋಮಯ ಬ್ರಹ್ಮಾರಕ್ರಸ್ರದ್ಧೂಪಧಾರಕ ॥೫॥1 
ತ್‌ ಸ್ನ 


— 
ಸ ಡ್‌ 






